ಸಾರ್ಥಕ ಸೇವೆಯ 
ಐದು ವರುಷಗಳು 


(೧೯೮೫-೧೯೯೦) 


ವಿಮೋಚನಾ ಸ ಶ್ರಕಾಶನ, ಅಥಣಿ. 


|6೬ಟಿ 


‘SARTHAK SEVEYA ಗಿ10ಟಿ VARUSHAGALU'’ 
a book by Vimochana Devadasi Punarvasati 
Sangha Athani and Published by Vimochana 
Publications Athani. 


First Edition ; 1990, - 


ಬೆಲೆ ರೂ. %-೦೦ 


01640 


COMMUNITY HEALTH CELL 
326, V Main, | Block 
Koramengela 
Bangalore-560034 - 


ಮುದ್ರಕರು : 
ಶ್ರೀ ಶಂಕರ ಪ್ರಿಂಟಿಂಗ ಪ್ರೆಸ್‌, ಅಥಣಿ. 


ಸಾರ್ಥಕ ಸೇವೆಯ 


ಐದು ವರುಷಗಳು 
(೧೯೮೫-೧೯೯೦) 


ಸ್‌ 


60100 
COMMUNITY HEALTH CELL 
326, V Main, | Block 
Koremengala 
Banga!ore-560034 - ಡೆ 

India 


ಅರ್ಪಣ : 
ಸಂವಿಧಾನ ಶಿಲ್ಪಿ, ಸಾಮಾಜಿಕ ನ್ಯಾಯ ಇದಿ 
ಭಾರತ ರತ್ನ ಡಾ. ಬಿ. ಆರ್‌. ಅಂಬೇಡಕರ ಅವರಿಗೆ 


ಅಂದಂದಿನ ಸಂಸ್ಕತಿಯ ಸಾರಥಿಯಾದರೆ, 
ಸೇವೆ ಳು 

ಎರ 

ಸಂಸ ತಿಯ ಮೌಲ. | 

ಸಂಸ್ಕೃತಿಯ ಮ ಲ್ಯ! 

ಮ್‌ ಎವಾ ಕ್‌ ದ್ಯ 
ಸತ್ಯ, ಪ್ರೇಮಿ, ಸ್ವಾರ್ಥ ತ್ಯಾಗ, ಸೀವಗಳು 
ಸವ 


ತಂದು, 

ಸಮಾಜೋದ್ದಾ ರ ಕಾರ್ಯದಲ್ಲಿ 

ತನ್ನ ತಾ ತೊಡಗಿಸಿಕೊಂಡವನೇ 

ಸಮಾಜ ಕರ್ತ, ಕವಿ, ಸಾಹಿತಿ, ಕುಲೋತ್ತಮ ! 
ಸದ್ಧ ರ್ಮಿ !! 

ಸದ್ಧರ್ಮಿಗಳ ಸೇವಾ ಮೌಲ್ಯಗಳನ್ನು ಗುರುತಿಸಿ, 
ಸಮಾಜ ಪ್ರಜ್ಞೆಯ ಸಮಷ್ಟಿ ರಂಗದಲಿ 
ಪುರಸ್ಕರಿಸುವದು ಸುಸಂಸ್ಕೃತಿ | 

ಇದೇ ಸಂಸ್ಕೃತಿಯ ಇನ್ನೊಂದು ಮುಖ, 
ಅತ್ಯಂತ ಕರಾಳ! ಘೋರ !! ಭಯಂಕರ!!! 
ಈ ಘೋರ ಭಯಂಕರತೆಗೆ 

ಸೇವಾ ಅಭಯಂಕರತೆಯ 

ಕಂಕಣ ತೊಟ್ಟಿದೆ 

ಅಥಣಿಯ ವಿಮೋಚನಾ ಸಂಘ !! 


-್‌ನಿನೇಕಾನಂದ? 


ನಮ್ಮ ನಾಲ್ಕು ನುಡಿಗಳು 


ಮಾನವೀಯ ಉಚ, ಆದರ್ಶ, ಉನ್ನತ ಧೆ €ಯೋದ್ದೇಶಗಳ ಸ ಸಂಸ್ಕೃತಿ- 
ಸ ಕೊಡುಗೆಯಾಗಿ ಇಡೀ ವಿಶ್ವ ದ ಜನಕ್ಕೆ ನೀಡಿದ ದೇಶ ಭಾರತ; ಆದರೆ 
ಇಂಥ ಪುಣ್ಯ ನೆಲದಲ್ಲಿ ಪುಣ್ಯಾ ಗನೆಯರನ್ನು *ಕ್ಫೋಷಿಸುತ್ತ ಬರುತ್ತಿರುವುದು 
ಎಂಥ ನವಯ 


“ಸತಿ ಪದ್ಧತಿ', ಭಾಜ್ಯ ವಿವಾಹ', 'ಹೆಣ್ಣು ಶಿಶುಗಳ ಬಲಿ', ಸ್ತ್ರೀ 
ನಿರಕ್ಷರತೆ',"ಬುರಕಾ ಪದ್ಧತಿ', “ವಿಧವೆಯರ ಅಲಕ್ಷತೆ' ಹಾಗೂ `ದೇವದಾಸಿ 
ಪದ್ಧತಿ' ಗಳಿಂದ ಅಂದಿನಿಂದ ಇಂದಿನವರೆಗೂ ಅಬಲೆಯರನ್ನು ಶೋಷಿಸ- 
ಲಾಗುತ್ತಿದೆ. "ಮಾತೃ ದೇವೋಭವ' ಎಂಬ ಪವಿತ್ರ ನುಡಿಯ ಆಚರಣೆಗೆ 


ಈ ಎಲ್ಲ ಪದ್ಧ ತಿಗಳು ಅಪವಾದವಾಗಿವೆ. 
ಇತ್ತೀಚಿನ ಸಂಶೋಧನೆಗಳಿಂದ ತಿಳಿದು ಬಂದಂತೆ ದೇವದಾಸಿ ಪದ್ಧ ತಿಯು 
ಮೂಲತಃ ಭಾರತ ದೇಶದಲ್ಲಿ ಪ್ರಾರಂಭವಾದದ್ದಲ್ಲ, ಮಧ್ಯಪೂರ್ವ ಮತ್ತು 
ಆಗ್ನೆ ೀಯೇಶಿಯಾ ರಾಷ್ಟ್ರ ಗಳಿಂದ ಆರ್ಯ ಸಂಸ್ಕೃತಿಯು ಭಾರತದಲ್ಲಿ 
ನಿವಾ ಈ ಪದತಿ ಲಿಯೂ ಬೆಳೆಸಲ್ಪ ಟ್ರಿ ತ್ರೆಂದು ತಿಳಿದು ಬರುತ್ತ ದೆ. 
ನಮ್ಮ] ದಲ್ಲದ ಈ ಪದ ಸತಿಯನ್ನು ನಾವೇಕೆ ಡೆ ಹಾಕಿ ಬೆಳೆಸಬೇಕು? ನಮ್ಮ 
ಅಕ್ಕ ತಂಗಿಯ ುರು ತಾಯಂದಿರು ಇದರಿಂದ ಶೋ ಷಣೆಗೊಳ್ಳೆ ಬೇಕು? ಆದ್ದರಿಂದ 
ಇದನ್ನು ತೊಡೆದು ಹಾಕಲೇಬೇಕು. 
ನಮ್ಮ ರಾಜ ಮಹಾರಾಜರುಗಳು ಹಿಂದೆ ಈ ಪದ್ಧ ತಿಯನ್ನ 
ಪುರಸ ಒರಿಸಿದರಷ್ಟೇ, ಆದರೆ ಈ ಪದ್ಧ ತಿಯ ಸಾರ್ವಜನಿಕ ವೇಶ್ಯಾವೃತ್ತಿಗೆ 
ಪೂ ರತಾಗುವದತು ಮನಗಂಡಾಗ ಅವರೇ ಅದನ್ನು ವಿರೋಧಿಸಿ ಈ 
ಪದ ತಿಯ ನಿರ್ಮೂಲನೆಗೆ ಅನೇಕ ಪರಿಹಾರೋಪಾಯಗಳನ್ನು ಜಾರಿಗೆ 


ಇಪ್ಪತ್ತನೆಯ ಶತಮಾನದ ಪ್ರಾರಂಭದಲ್ಲಿ ಮತ್ತು ಸ್ವಾತಂತ್ರ್ಯಾ ನಂತರ 
ಭಾರತದ ಕೇಂದ್ರ ಸರಕಾರ ಮತ್ತು ರಾಜ್ಯ ಸರಕಾರಗಳು ಸದರೀ ಪದ್ಧತಿ- 


ಯನ್ನು ಎರೋಧಿಸಿ ಕಾಯ್ದೆ ಪಾಸು ಮಾಡಿವೆ. ಅದರೆಂತೆ ಕರ್ನಾಟಕ ಸರಕಾರ 

೧೯೮೩ ರಲ್ಲಿ ಕಾಯ್ದೆ ಮಾಡಿ ದೇವದಾಸಿ ಪದ್ಧ ತಿಯನ್ನು ಕಾನೂನು ಬಾಹಿರ- 
ತ ಸಾರಿದೆ. ಆದರೂ ಬೆಳಗಾವಿ, ವಿಜಾಪೂರ ಮತ್ತು ಗುಲಬರ್ಗಾ 
ಜಿಲ್ಲೆಗಳಲ್ಲಿ ಕಾನೂನು ಬಾಹಿರವಾಗಿ ಪಟ್ಟ ಭದ್ರ ಹಿತಾಸಕ್ತಿಗಳು ಧರ್ಮದ 
ಹೆಸರಿನಲ್ಲಿ ಈ ಪದ್ಧತಿಯ ಆಚರಣೆಗೆ ಪ್ರಚೋದಿಸುತ್ತಿವೆ. ಅದರ ಪರಿಣಾಮ- 
ವಾಗಿ ಸಾವಿರಾರು ಮುಗ್ಧ ಮಹಿಳೆಯರು ಪ್ರತಿ ವರ್ಷ ಅನೈತಿಕ ಜೀವನ 


(1!) 


ಗಿಸಲು ಅಣಿಯಾಗಿ ಮುಂಬಯಿ ಪುಣೆಗಳ ವೇಶ್ಯಾಗೃಹಗಳನ್ನು ತುಂಬು- 


ಗ್‌ 


| 
೧) 


ತ್ರಿದಾರೆ. ಇದನ್ನು ತಡೆದು ಆ ಅಭಾಗಿನಿಯರಿಗೆ ಮತ್ತು ಅವರ ಮಕ್ಕಳಿಗೆ 

ಭವ್ಯ ಭವಿಷ್ಯವನ್ನು ಭಾ pls ಮೇಲೆ ಒದಗಿಸಲು ನಮ್ಮ 
[a 

ಸಂಘವು ೧೯೮೫ ರಲ್ಲಿ ಜಿನ್ಮ ತಳೆದು ಕಾರ್ಯ ಪ್ರವತ್ತವಾಗಿದೆ. 


ಈಗಾಗಲೇ ಅಥಣಿ ತಾಲೂಕಿನಲ್ಲಿ ದೇವದಾಸಿಯರ ಸುಮಾರು ೫೦೦ 
ಮಕ ಗೈ ಳಮ್ಹ ದತ್ತು ತೆಗೆದುಕೊಂಡು ಅಂತರ ಪ್ರಿ ೀಯ ಸಿ. ಸಿ. ಎಫ್‌. 
ಸಂಸ್ಥೆ ಯ ನೆರವಿನೊಂದಿಗೆ ಅವರ ಹೊಸ ಬಾಳಿಗೆ ನಾದಿ ಹಾಡಿದೆ. ಎಲ್ಲಮ್ಮಾ 
ದೇವಿಯ ಜಾತ್ರೆಗಳಲ್ಲಿ ಮುಗ್ಧ ಬಾಲಿಕೆಯರಿಗೆ ಮುತ್ತು ಕಟ್ಟಿ ವೇಶ್ಯಾವಾಟಿಕೆಗೆ 
ತಳ್ಳುವ ದುಷ್ಟ ಕಾರ್ಯವನ್ನು ನಮ್ಮ ಸಂಘ ಕಟುವಾಗಿ ವಿರೋಧಿಸುತ್ತದೆ. 

ಈಗಲೂ ಪ್ರತಿ ವರುಷ ಸಾವಿರಾರು ಮುಗ್ಧ ತರುಣಿಯರನ್ನು ಮ 
ಪದ್ದ ತಿಗೆ ಬಲಿಕೊಡುವ ಅಮಾನವೀಯ ಕಾರ್ಯ ಮುಂದುವರೆಯುತ್ತಲೇ 
ಇದೆ ಎಂಬುದು ನಮ್ಮ ಪ್ರತ್ಯಕ್ಷ ಅಧ್ಯಯನಗಳಿಂದ ತಿಳಿದಿದೆ. ಇದು ತುಂಬ 
ಕಳವಳಕಾರಿ ಅಂಶವಾಗಿದೆ. ಸರಕಾರ ಮತ್ತು ಇಲಾಖೆಗಳು ಈ ಸಾಮಾಜಿಕ 


ಅನಿಷ್ಟದ ನಿವಾರಣೆಗೆ ನಿರಾಸಕ್ತಿ ನಿಷ್ಕ್ರೀಯವಾಗಿವೆ.ಇದುತೀರ ದುರದುಷ್ಟಕರ. 

ಸಾಮಾಜಿಕ ಶಿಕ್ಷಣ, ಜಾಗೃತಿ ಮತ್ತು ದೇವದಾಸಿಯರಿಗೆ ಆರ್ಥಿಕ 
ಕಾರ್ಯಕ್ರ ಮಗಳನ್ನು ಒದಗಿಸುವದರಿಂದ ಈ ಸಮಸ್ಯೆಯ ನ್ನು ಬಿಡಿಸಲು 
ಸಾ ಧವಿದೆ. ಈ ದಿಸೆಯತ್ತ ಸಾಂಘಿಕ ಪ್ರಯತ್ನಬೇಕು ಎಂಬುದು ನಮ್ಮ 
ಸ ಅಭಿಪ್ರಾಯ. ನಮ್ಮ ಅಭಿಪ್ರಾ ಯಕ್ಕೆ ಈ ಒಳಗಿನ ಪುಟಗಳೇ ಸಾಕ್ಷಿ 


ಪುರಾವೆಗಳು ಎಂಬುದನ್ನು ಸತಿ. ಫೌ ಗಮನಿಸದೇ ಇರಲಾರರು. 


ಸಾಮಾಜಿಕರ ಕೈಯಲ್ಲ ಈ ಪ್ರಕಾಶನ ಜೂ ಕೊಡುತ್ತಿ ರುವ 
ಇದು ಆರನೆಯ ಕ್ಸ ತಿ. “ದನ್ನು ಸಮುದಾಯವೆ ಸ್ವಾ ಗತಿಸುತ್ತ ದೆ ಎಂಬ 
ಪೂರ್ಣ ಭರವಸೆ ನಮ್ಮದು. 


4. 


ಅತ್ಯಲ್ಪ ಅವಧಿಯಲ್ಲಿ ಈ ಪು ಪುಟ್ಟ ಕೃತಿಯನ್ನು ಅಂದವಾಗಿ ಮುದ್ರಿಸಿ 
ಕೊಟ್ಟ ಶ್ರೀ ಶಂಕರ ಪ್ರಿಂಟಿಂಗ ಪ್ರೆಸ್ಸಿನ ಮಾಲೀಕರಾದ ಶ್ರೀ ಬಿ. ಬಿ. ಮಾಳಿ 


ಮತ್ತು ಪೆ ಪ್ರೆಸ್ಸಿ ನಲ್ಲಿ ದುಡಿಯುವ ಬಳಗಕ್ಕೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. 


ಅಥಣಿ. ವಿ. ಎಸ್‌. ಮನವಾಡೆ 
18-4-1990 ನಿರ್ದೆ ಶಕರು, ವಿಮೋಚನಾ ಪ್ರಕಾಶನ. 


ಡಿಸೆಂಬರ ತಿಂಗಳಲ್ಲಿ ಪ್ರತಿ ವರುಷ ಜರುಗುವ ಕೊಕಟನ ರ ಎಲ್ಲಮ್ಮದೇವಿ 
(ಅಥಣಿ ತಾಲೂಕಿನಲ್ಲಿ) ಜಾತ್ರೆ ಹಾಗೂ ಜನೇವರಿ, ಫೆಬ್ರುವರಿ ತಿಂಗಳಲ್ಲಿ 
ಜರಗುವ ಸವದತ್ತಿ ಎಲ್ಲಮ್ಮ, ದೇವಿಯ ಜಾತ್ರೆಗಳು ಸಮಾಜದ ಕೆಳಸ ಮ 
ದಲ್ಲಿರುವ ಅದೇ ತಾನೆ ಅರಳುತ್ತಿ ರುವ ಸಹಸ ಸಹಸ್ರ ಹೆಣ್ಣು ಕಂದಮ ಗಳನ್ನು 
ದೇವದಾ ಸಿಯರನ್ನಾ ಗಿಸುವ ಪ್ರಮುಖ ಸ ನ ಳಗಳು. ಇದು ಪ್ರಾ ಗೈ ತಿಹಾಸಿಕ 
ಕಾಲದಿಂದಲೂ FS ನಡೆದು” ಬರುತ್ತಿರುವ ಹ ಬಗೆಯ 
ಧಾರ್ಮಿಕ ಸಂಪ್ರದಾಯ. ಈಗ ಇದೇ ಶೋಷಣೆಯ ಸಂಪ್ರದಾಯವಾಗಿ 


ಮಾರ್ಪಾಡಾಗಿ ಬಿಟ್ಟಿದೆ. 


ಕರ್ನಾಟಕ ಸರಕಾರವು ೧೯೮೩ ರಲ್ಲಿ ದೇವದಾಸಿ ಅರ್ಪಣ ನಿಷೇಧ 
2ಯ್ದೆಯನ್ನು ಜಾರಿಗೆ ತಂದ ಮೇಲೆ ಮೇಲಿನ ದೇವಸ್ಥಾನಗಳಲ್ಲಿ ಅರ್ಪಣ 
ಕಾರ್ಯವೇನೇ ಬಾಹ ಭ್ಯ ಕಡಿಮೆ ಆಗಿದರೂ ಈ ಕಾರ್ಯವು 
ಹಿರಿಯ ಜೋಗತಿಯರ ನೇತೃ ದಲ್ಲಿ ಆಯಾ ಹಳ್ಳಿ- ಗ್ರಾಮ-ಪ ಶ್ರ 
ಈಗ kh 3 ಮ ಹೆಚ್ಚಿಗೆ ಪ್ರತಿ 


ವ 
ಯರ ಸಂಖ್ಯೆ ಹೆಚ್ಚು ತ್ತಿರುವದು ತೀವ್ರ ಕಳವ ವಳಕ್ಕೆ ಕಾರಣವಾಗಿದೆ. 


ಧಃ ಇ ಪ್ರವೇಶದೊಡನೆ ಭಾರತ ದೇಶಕ್ಕೆ ಕಾಲಿಟ ಈ ಪರಂಪರೆ- 
ಸಂಪ್ರದಾಯ ುವನ ವನ್ನು ಚಾತುರ್ವ ರ್ಣ ಸಮಾಸ ವ್ಯವಸ್ಥೆಯ ದ 
ನಿವಾಸಿಗಳಾದ ದ್ರಾವಿಡ ಜನಾಂಗಕ್ಕೆ ಬ ಸನ್‌ ರಾ ಮ್ಲ 
ಬೆಳೆಸಲಾಯಿತು ಎಂಬುದು ಜ್‌ ಮಾನವೀಯ ಉಚ್ಚ. ಆದರ್ಶ. 
ಉನ್ನ ತ ಧ್ರ ೀಯೋದ್ರೇಶಗಳ ಸಂಸ್ಕೃ ಟು ಕೊಡುಗೆಯಾಗಿ ವಿಶ್ಠಕ್ಕೆ ನೀಡಿದ 


ಮ ವಳ 


ದೇಶ. pe ನಾವು ಹೆಮ್ಮೆ ಪಟು ್ರಕೊಳ್ಳುತ್ತಿದ್ದರೂ ಅದೇ ಸಂಸ್ಕತಿಯ 
ಮಿ 


ಇನ್ನೊಂದು ಮುಖವಾದ ಈ ದೇವದಾಸಿ » ಪದ್ದತಿಯಂದ ತ ಪುಣ್ಯ ನೆಲದ 
ಮೇಲೆಯೇ ಪುಣ್ಯಾಂಗನೆಯರನ್ನು ಶೋಷಣೆಗೆ ಈಡು ಮಾಡುತ್ತಿರುವದು 
ಎಂಥ ವಿಪರ್ಯಾಸ; ಮಾತೃ ದೇವೋಭವ ಎಂಬ ಪವಿತ್ರ ನುಡಿಯನ್ನು 
ಆಡುವ ನಮಗೆ ಅದೇ ಮಾತೆಯರನ್ನು ದುಷ್ಟ ಪ್ರವತ್ತಿಗೆ ನೂಕುವದು, 
ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆಯಲ್ಲಿ ಸ್ತ್ರೀಯರನ್ನು ಕಡೆಗಣಿಸುವದು 


(೨) 


ಕಾಲಗರ್ಭವನ್ನು ಅವಲೋಕಿಸಿದಾಗ ಸತಿ ಪದ್ಧತಿ, ಬಾಲ್ಯ ವಿವಾಹ, 

ಹೆಣು ಶಿಶುಗಳ ಬಲಿ, ಸ್ತ್ರೀ ನಿರಕ್ಷರತೆ, ಬುರಕಾ ಪದ್ಧತಿ, ವಿಧವಾ ಅಲಕ್ಷತೆ, 

ವರದಕ್ಷಿಣೆ ಪದ್ಧ ತಿಗಳಷ್ಟೇ ದೇವದಾಸಿ ಪದ್ಧ ತಿಯೂ ಅಬಲೆಯರನ್ನು 

ಶೋಷಣೆಗೆ ಈಡು ಮಾಡುವ ಸಾಮಾಜಿಕ ಅನಿಷ್ಟವಾಗಿದೆ ಎಂಬುದು 
೨ 


೫೦೦೦ ವರುಷಗಳ ಇತಿಹಾಸವನ್ನೂ ತನ್ನ ಗಜಗರ್ಭದಲ್ಲಿ ಹುದುಗಿಸಿ- 
ಕೊಂಡು, ಔದ್ಯೋಗಿಕ ಕ್ರಾಂತಿಗೆ ಮುನ್ನ ಗೌರವ ಸ್ಥಾನವನ್ನು ಸಮಾಜದಲ್ಲಿ 


ಲು 


A 


ಪಡೆದುಕೊಂಡು ಕಳಶಪ್ರಾಯವಾಗಿದ್ದ ಈ ಪದ್ಧತಿಯೂ ಈಗ ಕೇವಲ 
ವೇಶ್ಯಾವೃತ್ತಿಗೆ ಪೂರಕವಾಗಿ ಸಮೃದ್ಧ ಸಮಾಜಕ್ಕೆ ಕಳಂಕಪ್ರಾಯವಾಗಿ 
ಬೆಳೆಯುತ್ತಿದೆ. ಕಲೆ-ವೈವಿಧ್ಯತೆಗಳಿಂದ ಮೇರೆದ ಪದ್ಧತಿ ಇಂದು ವಾಣಿಜ್ಜೀ- 
ಕರಣಗೊಂಡು ಸಮಾಜವನ್ನು ಅಧೋಗತಿಗೆ ಇಳಿಸುತ್ತಿದೆ. 


ನಮಗೆ ತಿಳಿದಿರುವಂತೆ ದೇವದಾಸಿ ಪದ್ಧತಿಯ ಮೇಲೆ ಇಬ ರು 
ವಿದ್ವಾಂಸರು (ಓರ್ವ ನೆದರಲ್ಯಾಂಡಿನ ಮಹಿಳೆ ಸಾಸ್ಮಿಯಾ ಸಿ. ಕರ್ಸನ್‌ಬುವರ 
ಹಾಗೂ ನಮ್ಮ ಸಂಘದ ಸ್ಥಾ ಪನೆಗೆ ಕಾರಣೀಭೂತರಾದ ಡಾ. ಜೋಗನ್‌ 
ಶಂಕರ) ಈ ಪದ್ಧತಿಯ ಮೇಲೆ ಆಳವಾದ ಅಧ್ಯಯನ ಕೈಕೊಂಡು ಸಿದ್ಧ- 
ಪಡಿಸಿದ ಪ್ರಬಂಧಗಳಿಗೆ ವಿಶ್ವವಿದ್ಯಾಲಯಗಳು ಡಾಕ್ಟರೇಟ ಪದವಿಯನ್ನು 
ದಯಪಾಲಿಸಿವೆ. ಕ್ರಮವಾಗಿ `ನಿತ್ಯ ಸುಮಂಗಲಿ' ಹಾಗೂ "ದೇವದಾಸಿ 
ಪದ್ಧ ತಿಯ ಮುಂಂದುವರಿಕೆಗೆ ಸಾಮಾಜಿಕ ಸನ್ನಿವೇಶಗಳು, ಕಾರಣಗಳು 
ಹಾಗೂ ಪುನ ೈಸತಿ' ಎಂಬಿವೇ ಆ ಎರಡು ಪ್ರಬಂಧಗಳು. ಹತ್ತೊಂಬತ್ತನೇ 
ಶತಮಾನದ ಕೊನೆಯ ಎರಡು ದಶಕಗಳಿಂದ ಹಿಡಿದು ಇಲ್ಲಿಯವರೆಗೆ ಅನೇಕ 
ಸಾಮಾಜಿಕ ಕಾರ್ಯಕರ್ತರು, ಸಂಘ ಸಂಸ್ಥೆಗಳು, ಕೇಂದ್ರ ಸರಕಾರ ಹಾಗೂ 
ವಿವಿಧ ರಾಜ್ಯ ಸರಕಾರಗಳು ಅನೇಕ ಸಮೀಕ್ಷೆಗಳನ್ನು ನಡೆಸಿ ಈ ಪದ ತಿಯ 
ಚೆಲ್ಲಿವೆ. ಅದೂ ಅಲ್ಲದೆ ಅನೇಕ ಸಾಹಿತಿಗಳು ಪತ್ರಿಕಾ 
ಸಿ ಕಥೆ ಕಾದಂಬರಿ ಲೇಖನಗಳನು 

ಸದ್ದತಿ ಸಮಾಜಕ್ಕೆ ಒಂದು ಕಳಂಕಪ್ರಾಯ-- 


D 
d- 


ವಾಗಿದೆ ಎಂಬುದನ್ನು ತಿಳಿಸಿ ಜನತೆಯನ್ನು ಬಡಿದೆಬ್ಬಿಸಲು ಪ್ರಯತ್ನಿಸಿದ್ದಾರೆ. 
ಎ 

ಸಮಾಜ ಕಾರ್ಯಕರ್ತರನ್ನು ಆಹ್ವಾನಿಸಿ ಇದರ ನಿವಾಣೆಗೆ ಕಾರ್ಯಪ್ರವೃತ್ತ- 

ರನ್ನಾಗಿರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಯುಕ್ತ ಮಹಿಳಾ ಸಂಘಟನೆ, 


(೩) 


ಭಾರತೀಯ ಆರೋಗ್ಯ ಸಂಸ್ಥೆ ಮುಂಬಯಿ, ವಿಮೋಚನಾ ಸಂಘ ಅಥಣಿ, 
ಸಾಹುಲಿ ಸ ಸಂಸ್ಥೆ ನಿಪ್ಪಾಣಿ, ಕಳೆದ ದಶಕದಲ್ಲಿ ದೇವದಾಸಿ ಪದ್ಧತಿಯ ನಿವಾ-. 
ರಣೆಗೆ ಹಾಗೂ ದೇವಶಾಸಯರ ಪುನರ್ವಸತಿಗೆ ಶ್ರಮಿಸುತ್ತ ಬರುತ್ತಿರುವ 
ಪ್ರಮುಖ ಸಂಸ್ಥೆ ಗಳಾಗಿವೆ. 


ಧಾರ್ಮಿಕ ಸಂಪ್ರದಾಯಗಳನ್ನು ಆಚರಿಸುವಲ್ಲಿ ಎಲ್ಲ ದೇಶಗಳ ಎಲ್ಲ 
ಧರ್ಮಿಯರು ಪ್ರಾಮುಖ್ಯತೆಯನ್ನು ನೀಡುತ್ತ ಬಂದಿರುವದನ್ನು ನಾವು 
ಇಂದೂ ಕಾಣುತ್ತೇವೆ; ಕೇಳುತ್ತೇವೆ. ಆದರೆ ಈ ಆಚರಣೆಗಳ ಹಿನ್ನೆಲೆಯಲ್ಲಿ 
ಜನತೆಯನ್ನು ವ್ಯವಸ್ಥಿ ತವಾಗಿ ಶೋಷಣೆ ಮಾಡುವಲ್ಲಿ ನಮ್ಮ ದೇಶವು 
ಮುಂಚೂಣಿ ಸಲ ಅದೆ ಶಿಂದೆ ತಪ್ಪಾ ಗಲಿಕ್ಕಿಲ್ಲ ಸ ನಮ್ಮ ಹ್‌ 'ಧರ್ಮ, 
ಗುಡಿ-ಗುಂಡಾರ, ಮಠ- ಮಂದಿರಗಳಲ್ಲಿ ಸುಕ್ಷಿತರನ್ನೂ 1 ಒಳಪಡಿ- 
ಲಾಗುತ್ತಿದೆ ಎಂದರೆ ಅಶಿಕ್ಷಿತರ ಪಾಡೇನು? ಈ ಶೋಷಣೆಯೇ ಕಾಲಾನು- 
ಕ್ರಮದಲ್ಲಿ ಅನೇಕ ಸಾಮಾಜಿಕ ಸಮಸ್ಯೆ ಗಳನ್ನು ಬೆಳೆಸುತ್ತ ಬಂದು ವರ್ಗ, 
ವರ್ಣ ವೃತ್ತಿ ಗಳ ವಿಷಜ್ವಾ ಲೆಯನ್ನೇ ಜ್ಯ ಸಸರ ಎದುರಿಸಬೇಕಾಗಿ 
ಬಂದಿದೆ. 


ಈ ವರ್ಗ, ವರ್ಣ ಲಿಂಗಭೇದಗಳನ್ನು ಮೆಟ್ಟಿ ನಿಂತು, ಸಮತೆ, 
ಸಾ ತೆಂತ್ರ್ಯ, ಬಂಧುತ್ವ ಗಳ ತಳಹದಿಯ ಮೇಲೆ, ಕಾಯಕ ದಾಸೋಹ 
ಳ ಆಚರಣೆಯ ಹೊಚ್ಚ ಹೊಸ ಕ್ರಾಂತಿಯನ್ನು ೧೨ನೇ ಶತಮಾನದಲ್ಲಿ 
ನಾಡಿನಲ್ಲಿ ಮಹಾ ಮಾನವತಾವಾದಿ ಬಸವಣ್ಣ, ನವರು ಹುಟ್ಟು ಹಾಕಿ- 
ರೂ ಈ ಪಟ ಭ ಭದ್ರ ಹಿತಾಸಕ್ತಿಗಳ, ಮತಾಂಧರ, ಸಾ ರ್ಥಿಗಳ” ಕೀಳು 
ರಾಜಕೀ ಯದಲ್ಲಿ ಅದು ನೆಲಕಚ್ಚಿ ತ ತು.ಆ ಕಾಲದಲ್ಲಿ ಬಸವಣ್ಣ tn ಸುಮಾರು 
೧೨೦೦೦ ದೇವದಾಸಿಯರನ್ನು, ಸೂಳೆಯರನ್ನು ಪವಿತ್ರ "ಕಾಯಕ ಮಾರ್ಗಕ್ಕೆ 
ಪರಿವರ್ತಿಸಿದ ವಿಷಯ ಚರಿತ್ರೆ ಯ ಪುಟದಲ್ಲಿ ui ಹೋಯಿತು. ವೇಮನ 
ಯರೂ ಪರಿವರ್ತ ತ ವಚನಕುರ್ರಿಯರೂ ಆಗಿದಾರೆ, ಆದರೆ ಸೂಳೆ 
ಸಂಕ ಕವ್ವೆಯ ಒಂದೆರಡು ವಚನಗಳು ಮಾತ್ರ ಲಭ್ಯವಾಗಿವೆ. ಈ ದಿಸೆಯಲ್ಲಿ 
ಇನ್ನೂ ಸಂಶೋಧನೆ ಆಗಬೇಕು. 


ಆ. (ಟಿ 2 
al ( 


ತ 


೧೯ನೇ ಶತಮಾನದ ಉತ್ತರಾರ್ಧ ಮತ್ತು ೨೦ನೇ ಶತಮಾನದ 
ಪೂರ್ವಾರ್ಧದಲ್ಲಿ ಕಾರ್ಲಮಾರ್ಕ್ಸನ ಕಮ್ಯೂನಿಜಂ ಸಿದ್ಧಾ ೦ತದಿಂದ 


ಕೂಲಿಕಾರರು ಸಂಘಟನೆ ಹೊಂದಿ, ಅರಸೊತ್ತಿಗೆಯನ್ನು ಅಳಿಸಿ ಹಾಕಿ, 


ಬಂಡವಾಳಗಾರರನ್ನು ಮೆಟ್ಟಿ ಹೊಸ ಕಾ ತಿಯನ್ನು ಮೆರೆದರೂ ವ್ಯಕ್ತಿ 
ಹಾ ಗಿ ಹು pe ೨ ನ್‌ 
ಸಾ, ತಂತ 5 ವಿಚಾರ ಸ್ವಾತಂತ್ರ್ಯಗಳನ್ನು ಈ ಕ್ರಾಂತಿ ಹ 

ದ 


ಸಿದಾ ೦ತ ಹೊಂದಿದ ರಾಷ್ಟ್ರಗಳು ಒಂದೊಂದಾಗಿ ಆದರಿಂದ ಹೊರಬರಲು 
ಅ PN 1% pd ಬಾ ಪೂ 

ಪ್ರಯತ್ನಿಸುತ್ತಿವೆ. ಸ್ವತಃ ರಶಿಯಾ ದೇಶವೂ ಕೂಡ ವೈಚಾರಿಕ ಸ್ವಾತಂತ್ರ್ಯಕೆ 

2 — — ಎನಿ 

ಹಚ್ಚು ಒತ್ತು ಕೊಟ್ಟಿ ಹೊಸ ಮನ್ವಂತರಕ್ಕೆ ಕಾಲಿಟ್ಟಿದೆ. 


ಭಾರತದ ಸಂವಿಧಾನದ ಮೇರೆಗೆ ಸಮತೆ-ಸ್ವಾತಂತ್ರ್ಯ_ ಬಂಧುತ್ವ, ಅನ್ನ-ವಸ್ತ್ರ 
ಆಸರೆಗಳನ್ನು ಒದಗಿಸಲು ಸರಕಾರವು ಬದ ವಾಗಿದರೂ ಹರಿಜನ-ಗಿರಿಜನ. 
ಬಡವ ಅನಕ್ಷರಸ್ಥ, ಅಬಲೆಂ ುರನ್ನು ದಿಂಧ “ ಕೋನಗಳಿಂದ ಇನ್ನೂ 
ಶೋಷಿಸುತ್ತಲೇ ಬರುತ್ತಿರುವದನ್ನು ನಾವು ಬರಿಗಣ್ಣಿನಿಂದ ನೋಡ- 


ಬಹುದಾಗಿದೆ. ಶೇಕಡಾ ೧೦ರಷ್ಟು ಜನ ಈ ದೇಶದ ಬಂಡವಾಳದ ಮಾಲಿಕ 
ರಾಗಿದ್ದರೆ, ಶೇಕಡಾ ೯೦ರಷ್ಟು ಕಲಸಗಾರರು ಬಂಡವಾಳುದಾರರ ಗುಲಾಮ 
ರಾಗಿಯೇ ಇದ್ರಾರೆ. ಈ ಆರ್ಥಿಕ ವೈಷಮ್ಯ ಹಾಗೂ ಚಾತುರ್ವರ್ಣದ 
ಬಳುವಳಿಯಿಂದ ಅನೇಕ ಸಾಮಾಜಿಕ ಸಮಸ್ಯೆಗಳು ಉಂಟಾಗಿ ಅವನ್ನು 
ಪರಿಹರಿಸಲಾರದಷ್ಟು ಸಂಕೀರ್ಣವಾಗಿ ಬೆಳೆದುಕೊಂಡಿವೆ. ಅವುಗಳಲ್ಲಿ 


ಟ £ ್ರಿ 
ದೇವದಾಸಿ ಪದ್ದ ತಿಯೂ ಒಂದಃ ಸಾಮಾಜಿಕ ಸಮಸ್ಯೆ. 


೨] 


ಈ ದೇವದಾಸಿ ಪದ್ದತಿಯು ಚುತುರ್ವರ್ಣದ ಪ್ರಕಾ ಬಹುತೇಕವಾಗಿ 


ಶೂದ್ರರಲ್ಲಿ ನೆಲೆ ನಿಂತಿದೆ. ಮಹಾತ್ಮಾ ಗಾಂಧೀಜಿಯವರು ಶೂದ್ರರನು 
ಹರಿಜನರೆಂದು ಕರೆದಿರುವದರಿಂದ ಅದೇ ಹೆಸರು ರೂಢಿಯಲ್ಲಿ ಬಂದಿದೆ 
ಭಾರತದ ಜನಸಂಖ್ಯೆಯಲ್ಲಿ ಈ ಹರಿಜನರ ಒಟ್ಟು ಜನಸಂಖ್ಯೆ ಶೇಕಡಾ ೧೫ 
ಹಾಗೂ ಇವರಿಗಿಂತ ಹೆಚ್ಚು ಹಿಂದುಳಿದ ಗಿರಿಜನರು ಆದಿವಾಸಿಗಳ ಜನಸಂಖ್ಯೆ 
ಶೇಕಡಾ ೩. ಸಂವಿಧಾನದ ಮೇರೆಗೆ. ಈ ಜನರನ್ನು ಮುಂದೆ ತರಲು ಶೇಕಡಾ 
೧೮ ರಷ್ಟು ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಸ್ಥಾನ ಕಾಯ್ದಿರಿಸಲಾಗಿದೆ. 
ಹಾಗೂ ಕಳೆದ ೪೨ ವರ್ಷಗಳಿಂದಲೂ ಅದನ್ನು ಮುಂದುವರಿಸಿಕೊಂಡು 
ಬರಲಾಗುತ್ತಿದೆ. ಆದರೂ ಈ ಜನತೆಯ ಅಖಂಡ ಶೋಷಣೆ ಇನ್ನೂ ತಪ್ಪಿಲ್ಲ. 
ದೇವದಾಸಿಯರೂ ಇದರಲ್ಲಿಯೇ ಒಂದು ಭಾಗ. 

ಸಂಸ್ಕೃತಿ ಸಂಸ್ಕಾರಗಳಿಂದ, ಆಚಾರ-ವಿಚಾರಗಳಿಂದ, ಆರ್ಥಿಕ- 
ಸಾಮಾಜಿಕ-ರಾಜಕೀಯ ಅಸ್ವಾತಂತ್ರ್ಯದಿಂದ ಸಾವಿರಾರು ವರುಷಗಳ ಹಿಂದಿ- 


(೫) 


ನಿಂದ ಇಂದಿನವರೆಗೆ ವಂಚಿತಗೊಳಿಸಲಾದ ಈ ಜನತೆಯಲ್ಲಿ ಕುಸಂಸ್ಕೃತಿ 
ಜಡ್ಡು ಗಟ್ಟಿ ದೆ-ರಕ್ತಗತವಾಗಿದೆ. ಅದರಲ್ಲೂ ಸ್ತ್ರೀಯರ ಸ್ಥಾನಮಾನವಂತೂ 
ಇನ್ನೂ ಶೋಚನೀಯ. ಆದ್ದರಿಂದ ಉಚ್ಛವರ್ಗದ ಜನತೆಯ ಮೇಲೆ ತಾರ- 
ತಮ್ಯದ, ಸೇಡಿನ ಮನೋಭಾವನೆ ಈ ಜನರ ಹೃದಯಗಳಲ್ಲಿ ಕುದಿಯುತ್ತಿದೆ. 
ಸಾಮಾನ್ಯ ತಿಳುವಳಿಕೆ, ಕೇವಲ ಕನಿಕರ, ಸಭೆ-ಸಮ್ಮೇಲನಗಳಿಂದ ಈ ಜನರ 
ಎ ಬವಲಿಸಲಾಗದು, ರೋಷವನ್ನು ಶಮನಗೊಳಿಸಲಾಗದು. 

ನ್ನ ರಡನೆಯ ಶತಮಾನದ ಕ್ರಾ ತ ತತ್ವ ಗಳ ಆಚರಣೆಯಿಂದಲೇ ಮಾತ್ರ 
ಫಹ ಸಾಧ್ಯ ಎಂಬುದು ನಮ್ಮ ಸ್ಪಷ್ಟ ಅ ಜಾ, 


ಕಳೆದ ೪೦ ವರುಷಗಳಿಂದಲೂ ಹರಿಜನ ಗಿರಿಜನ ಸಮುದಾಯದ 
ಅಭಿವೃದ್ಧಿಯ ನಮ್ಮ ಸಾಧನೆ ಶೇಕಡಾ ೧ ರಷ್ಟೂ ಮೀರಿಲ್ಲ. ಅದಕ್ಕೆ ಸರ್ಕಾರದ 
ಧೋರಣೆಗಳಲ್ಲಿ ಲೋ ಪದೋಷಗಳಿದ್ದರೆ, ಆಡಳಿತ ಯಂತ್ರದಲ್ಲಿ ನಿರಾಸಕ್ತಿ 
ಇದೆ. ಕೇವಲ ಅಂಕಿ ಸಂಖೆ [ಗಳನ್ನು "ಸಂಗ್ರಹಿಸುವ ಮಟ್ಟಿ ಗೆ ತೋರುವ ಆಸಕ್ತಿ 
ಯೋ ಜನೆಗಳನ್ನು ಜಾರಿಗೊಳಿಸಿ ಯಶಸ ರ ಗೊಳಿಸುವ್ಲಿ ಇಲ್ಲ ಎಂಬುದು 
ಅತ್ಯಂತ ಖೇ 2 ಮೇಲಾಗಿ ಕಾಯಿ ನವ ಧೋರಣೆ ಪರ ಹಾಗೂ 
ವಿರೋಧಿ ಚಳುವಳಿಗಳ ಹಾವಳಿ ಬೇರೆ. 


ಪ್ರಸ್ತು ನಿತ ದೇವದಾಸಿ ಸಮಸೆ ಯನ್ನ ತೆಗೆದುಕೊಂಡರೂ ಸರಕಾರದ 
ಹಾಗೂ ಖಫೆ ವರ್ಗದ ಜನತೆಯ ನಿರ್ಲಕ್ಷತೆ ಎದು ಕಾಣುತ್ತಿದೆ. ಮೊದಲೇ 
ನಿರಕ್ಷರತೆಯಿಂದ, ಮೂಢನಂಬಿಕೆಗಳ ತವರು. ಮನೆಯಾಗಿಸಿಕೊಂಡ ಈ 
ದೇವದಾಸಿ ಸಮಂದಾಯ, ಅವರ ಆದಾಯದ ಮೇಲೆಯೇ ಬದುಕಿ ಜಡತೆ- 
ಯನ್ನು ತುಂಬಿಕೊಂಡಿರುವ ಆ ಕುಟುಂಬಗಳ ಗಂಡು ಜೀವಿಗಳು ಕುಡಿತ, 
ಜೂ ಹ ಕಳವು, ಮೋಸ ವಂಚನೆಗಳಲ್ಲಿಯೇ ತೊಡಗಿ pc 
ಸೋಂಕನೂ, ತೊಡಕಿಸಿಕೊಳ್ಳದೆ ಅಜ್ಞಾ ನದ ಅಂಧ ಕಾರದಲ್ಲಿ ಮುಳುಗಿದಾರ 
ಅಸ ಶ್ಯ ತೆಯ ಇನ್ನೊಂದು ಮುಖವನು. ಈ ಸಾಮಾಜಿಕ ಕಳಂಕದ ಸಮಸೆ ಸ 
ಹೆಣಿಂದಿದ್ದು ಅ ಅದರೊಡನೆ ಸಮಾನಾಂತರವಾಗಿ ಸಾಗಿದೆ. ಕ ವಲ ಕತ್ತಲೆಯಲ್ಲಿ 
ದೇವದಾಸಿಯರ ದೇಹಸುಖ ಸವಿಯುವ ಉಚ್ಛವರ್ಗದವ ರೆನ್ನಿಸಿ ಸಿಕೊಳು.ವ ಜನ 
ಹಗಲಿನಲ್ಲಿ ಷಾ ಪಾಲಿಸಿ ಮಡಿವಂತರೆಂದು ಸಮಾಜದಲ್ಲಿ ತೋರಿಸಿ 
ಕೊಳ್ಳುವದೇ ಪ್ರ ಸಮಸ್ಯೆಯನ್ನು ಬಿಡಿಸಲಾಗದ ಕೊಂಡಿಯನ್ಫಾಗಿಸಿದೆ. 
ಔದ್ಯೋಗಿಕಕ್ರಾಂತಿ, ನಗರೀಕರಣ, ಸೇನಾ ನೆಲೆಗಳ ಪರಿಸರ, ಪ್ರವಾಸೋದಿಮೆ, 
ನಿರಕ್ಷರತೆ, ನಿರುದ್ಯೋಗ, ಗಂಡಸರ ನಿರುತ್ಸಾಹ, ಕುಡಿತ ಜೂಜುಗಳು 


(೬) 


ಒಂದೆಡೆಗಾದರೆ; ಮೂಢನಂಬಿಕೆ, ಮಾಢ್ಯ ತನ ಮತ್ತು ಪುರೋಹಿತ ಶಾಹಿಗಳ 
ಪ್ರಚೋದನೆ, ಮೋಸ ವಂಚನೆಗಳು ಇನ್ನೊಂದೆಡೆಗೆ ದೇವದಾಸಿ ಪದ ತಿ- 
ಯನ್ನು ಉಳಿಸಿ ಬೆಳೆಸಿಕೊಂಡು ಬರುವಲ್ಲಿ ಪ್ರಮುಖ ಪಾತ್ರವಹಿಸು 
ಹಾಗೂ ಕಾರಣೀಭೂತವಾಗಿವೆ. ಪಟ್ಟ ಭದ್ರ ಹಿತಾಸಕ್ತಿಗಳು ಈ ದು 
ಪದ ತಿಯನ್ನು ವಂಶಪಾರೆಂಪರ್ಯ ಗೊಳಿಸಿ" dss ಹೆಣ್ಣು ಮಕ್ಕ ಳನ 
ಮತ್ತು ಬಲೆಯರನ್ನು ವೃ 1 ್ತಿನಿರತ ವೇಶ್ಯೆ ಯರನ್ನಾ ಗಿಸಿದಾರೆ. ದು 
ಸಮಸ: ಆಳಘಾಗಿದೆ. 


1 


tl GC 


ಇಲಿ ‘et 


ನಮ್ಮ ಸ ಸಂಸ ತಿಯಲ್ಲಿ' 'ಹಣ್ಣಿನ ನ ಬಾಳು, ಹಣ್ಣಿನ ಹೋಳು, ಜಾರಿದರೊಮ್ಮೆ 
ಮಣ್ಣಿ ನ ಧೂಳು” ಈ ವೈಚಾರಿಕತೆ ದೇವದಾಸಿ ಪದ್ಧತಿಯ ನಿವಾರಣೆಗೆ ಬಲು 
ದೊಡ್ಡ ಹಾಗೂ ಗಟ್ಟಿಯಾದ ಗೋಡೆಯಾಗಿದೆ. ಈ ವಿಚಾರದಲ್ಲಿ ಪರಿವರ್ತನೆ 
ಆಗಬೇಕು. ಇಡೀ ಜನಸಮುದಾಯದಲ್ಲಿ ಅನುಕಂಪ, ಅಂತಃಕರಣ ಮೂಡಿ 
ಬರಬೇಕು ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಇಲ್ಲವೆ? ಇದೆ, ಅದನ್ನೇ 
ನಮ್ಮ ಸಂಸ್ಥೆ ಪ್ರಾಯೋಗಿಕವಾಗಿ ೧೮೦ ದೇವದಾಸಿಯರ ಮೇಲೆ ನಡೆಸಿದೆ. 
ದೇವದಾಸಿ ಪದ ತಿ ಫ್‌ ವಾಗಿ ನಡೆಯಬೇಕೆಂಬ ನಿಶ್ಚಿತ ತ್ರ 
ನಿಯಮ ಇಲ್ಲದೇ ಹೋದರೂ ನಮ್ಮ ಭೀ ಕ್ಷೆಯಂತೆ ಹಾಗೂ ಇತಿಹಾಸದ 
ಖಲೆಗಳ ಮೇರೆಗೆ ಇದು BR aie ಯೇ ಸಾಗಿದೆ. ಕರ್ನಾಟಕ 
ಸರಕಾರವು ಈ ಪದ್ಧತಿಯ ಆಚರಣೆಯನು ಕಾನೂನು ಬಾಹಿರವೆಂದು 
ಸಾರುವ ಮುನ್ನ ಸಮೀಕ್ಷೆ ನಡೆಸಿ ದೇವದಾಸಿಯರ ಸಂಖ್ಯೆಯನ್ನು ಗುರುತಿಸ- 
ಬೇಕಾಗಿತ್ತು. ಆದರೆ ನಂತರ ಸಮೀಕ್ಷೆ ನಡೆಸಿದಾಗ ನಿಜವಾದ ಸಂಖ್ಯೆ 
ಲಭ್ಯವಾಗದೆ ಕೇವಲ ೮೮೬೦ ಎಂದು ವಿಧಾನ ಸಭೆಯಲ್ಲಿ ಸಮಾಜ ಕಲ್ಯಾ ಣ 
ಇಲಾಖೆಯ ಸಚಿವರು ತಿಳಿಸಿದರು. ಇದು ಡಾ ದು ಗತ್‌ ತ 
ಆ ಸಚಿವರಿಗೂ ಮನವರಿಕೆ ಆಗದೇ ಹೋಯಿತು. ಒಂದೊಂದ 
ಜಿಲ್ಲೆಯಲ್ಲಿಯೇ ಇಷ್ಟೊಂದು ದೇವದಾಸಿಯರಿದ್ದು ಇಲ್ಲಿಂದಲೇ ಮಂಜನ 
ಪುಣೆಗಳ ಕೆಂಪು ದೀಪದ ಪ್ರದೇಶಗಳಿಗೆ ಪ್ರತಿ ವರುಷ ಸಾವಿರಾರು ಮುಗ 
ಕನ್ಯೆಯರನ್ನು ವ್ಯವಸ್ಥಿ ತವಾಗಿ ಸಾಗಿಸಲಾಗುತ್ತಿದೆ. ಪೋಲೀಸ ಜು 
ಸರಕಾರಕ್ಕೂ ಇದು ಗೊತ್ತಿಲ್ಲದೇ ಇಲ್ಲ; ಆದಾಗ್ಮೂ ಈ ನಿರಾಸಕ್ತಿ 
ಬೇಜವಾಬ್ದಾ' ರಿತನ ಯಾವ ಕಾರಣಕಾಗಿ? ಮಹಿಳಾ ಮತ್ತು ವಟು ೫ 
ಅಭಿವೃದ್ಧಿ ಇಲಾಖೆಯಲ್ಲಿ ಹೆಸರಿಗೆ ಮಾತ್ರ ದೇವದಾಸಿಯರ ಪುನರ್ವಸ 


ಏ 


(೬) 


ಕೆಲವೊಂದು ಯೋಜನೆಗಳಿವೆ. ಅವುಗಳಿಂದ ಪುನರ್ವ ಸತಿಗೊಂಡ ದೇವದಾಸಿ- 
ಯರ ಸಂಖ್ಯೆ ಎಷ್ಟು? ದೇವದಾಸಿಯರ ಪುನರ್ವ ಸತಿಗಾಗಿಯೇ ಕೆಲವು 
ಸ್ವಯಂಸೇವಾ ಸಂಘಗಳು ಕಳೆದ ದಶಕದಲ್ಲಿ ಕಾರ್ಯೋನ್ಮು ಖವಾಗಿವೆ, 
ಅವುಗಳಿಗೆ ಸರಕಾರದಿಂದ ದೊರೆತ ಪೆ ಪ್ರೋ ತ್ಸ ಹವೇನು? ಸಹಾಯಧನವಷ್ಟು 
ಎಂಬುದನು, ಪರಿಗಣಿಸಿದರೆ ನಿರಾಶೆಯೇ ಸಕ ದೆ. ಹಾಗಿದ್ದರೆ ಪೊಳ್ಳು 
ಘೋಷಣೆಗಳೇಕೆ? 


ಯಾವುದೇ . ಸಾಮಾಜಿಕ ಸಮಸ್ಯೆ ಯನ್ನು ಬಿಡಿಸಬೇಕಾದಲ್ಲಿ ಆ 
ಸಮಸ್ಯೆಯ : ಬಗ್ಗೆ ಆಳವಾದ ಚಿಂತನೆ Re ಕು. ಸರಿಯಾದ ಕಾರಣ- 
ಗಳನ್ನು, ಕಂಡುಹಿಡಿದು ಪರಿಹಾರೋಪ ಪಾಯಗಳನ್ನು ಜಾರಿಗೆ ತರಬೇಕಾಗು- 
ವದು. ಈ ಕ್ರಿಯೆಯಲ್ಲಿ ಇಲ್ಲಿಯವರೆಗಿನ ಅನುಭವವೇನೆಂದರೆ ಸರಕಾರಿ 
ಯಂತ್ರ ಯಶಸ್ವಿಯಾಗಿ ಕಾರ್ಯ ನಿರ್ವಹಿಸಲು ಸಾಧ್ಯವಾಗಿಲ್ಲವೆಂಬುದಾಗಿದೆ. 
ಕರ್ನಾಟಕ ಸರಕಾರದ ಒಂದು ಉದಾಹರಣೆಯನ್ನೇ ತೆಗೆದುಕೊಳ್ಳೋ 
೪`ಕೋಟಿ ಜನಸಂಖ್ಯೆಯ ಈ ಪ ರಾಜ್ಯದ ಆಡಳಿತ ಯಂತ್ರದಲ್ಲಿ ೪.೫ ಲಕ್ಷ- 
ಕ್ಕಿಂತಲೂ ಹೆಚ್ಚಿಗೆ | ಸರಕಾರಿ ನೌಕರರಿದು (ಶೇಕಡಾ ೧:೧೨) ಇವರು ರಾಜ್ಯದ 
ವಾರ್ಷಿಕ ಆದಾಯವಾದ ೩೦೦೦ ಕೋಟಿ ರೂ.ಗಳಲ್ಲಿ ೧೭೦೦ ಕೋಟಿ 
ರೂ.ಗಳಿಗೂ ಮಿಕ್ಕಿದ ಆದಾಯವನ್ನು ಸಂಬಳವನ್ನಾಗಿ ಪಡೆಯುತ್ತಿದ್ದಾರೆ- 
(ಶೇಕಡಾ ೫೬.೬) ಉಳಿದ ಶೇಕಡಾ ೪೩.೪ ರಲ್ಲಿ ಅಭಿವೃ ದ್ದಿ ಕಾರ್ಯ ನಡೆಯ- 
ಬೇಕು; ಗಿ ಇವರಿಗೆ ತೃಪ್ತಿಯಿಲ್ಲ. ಮಾನ್ಯ ಸ್ಟ್‌ ಲೀ ಬಸವಲಿಂಗಪ 
ಅವರ ಪತ್ರಿಕಾ ಹೇಳಿಕೆ). ಇನ್ನೂ ಹೆಚ್ಚಿನ ಸೌಲಭ್ಯ ಸಂಬಳಗಳಿಗೆ ಚಳುವಳೆ 
ಮಾಡಿ ಅಮೂಲ್ಯ ವಾದ ಸಮಯವನ್ನು ಹಾಳು ಮಾಡುತ್ತಿ ದಾರೆ. ಆದರೆ 
ಸ್‌ಯಂಸೇವಾ ಸ ಸಂಘಗಳು ತಮ್ಮ ಆದಾಯ ಮೂಲದಲ್ಲಿ ಲ್ಲ(ದೇಣಿಗೆ, ಅನುದಾನ, 
ಸಾಲ ಇತಾ ದಿ) ಶೆ ಶೇಕಡಾ ೨೦೫. ೦ತ ಕಡಿಮೆ ಸೇವಕರ ಸಂಬಳಕ್ಕಾ ಗಿ ಖರ್ಚು 
ಮಾಡಿ ಶೇಕಡಾ ೮೦ಕ್ಕಿಂತ ಹೆಚ್ಚನ ಹಣವನ್ನು ಫಲಾನುಭ ;ವಿಗಳ” ಅಭಿವೃ ದ್ರಿ 
ಕಾರ್ಯಗಳಿಗೆ ಉಪಯೋಗಿಸುತ್ತಾರೆ. ಸರಕಾರದ ಆದಾಯದಲ್ಲಿ ನಾರಿ 
ವರ್ಗಕ್ಕೆ ಸಿಂಹಪಾಲು ಖರ್ಚಾಗುತ್ತ ಹೋದರೆ ರಾಜ್ಯ ರಾಷ ಪ್ರ ದಿವಾಳಿ ಆಗದೇ 
ಇರಲಾರದೇ; ಇದು ಎಲ್ಲರೂ ವಿಚಾರ ಮಾಡತಕ್ಕ ವಿಷಯವಾಗಿದೆ. 


3] 


ಈ ಹಿನ್ನೆಲೆಯಲ್ಲಿ ಸರಕಾರಿ ಯಂತ್ರದ ಅಸಾಮಥ ರ್ಥದಲ್ಲಿ ಯಾವ 


ಯೋಜನೆಗಳು ಸಾಫಲ್ಯಗೆ ಓೊಂಡಾವು ? ಯಾವ ಸಾಮಾಜಿಕ ಸಮಸ್ಯೆಗಳು 
ಪರಿಹಾರ ಕಂಡಾವು? ಯೋಚಿಸಲಿಕ್ಕೂ ಸಾಧ್ಯವಾಗದಾಗಿದೆ. 


ಪಯ 


೧) 


೩) 


೪) 


ುಗಳವ ಐ 
ಸೂಚಿಸಬಯಸುತ್ತೇವೆ. 


(೮) 


ಪ್ರಸ್ತುತ ದೇವದಾಸಿ ಪದ್ಧತಿ ನಿವಾರಣೆಯ ಬಗ್ಗೆ ಕೆಲವು ಪರಿಹಾರೊ 
ಗ 


ಪ ದು ವರುಷಗಳ ನಮ್ಮ ಆನುಭವಗಳ ಇಡೆ 


ಸಾಮಾಜಿಕ ಶಿಕ್ಷಣದ ಅವಶ್ಯ ಕತೆ ದೇವದಾಸಿಯರಿಗೆ, ಅವರ ಕುಟುಂಬದ 
ಸದಸ್ಯ ರಿಗೆ ಎಷ್ಟು ಇಡಾ ಅಷ್ಟೇ ಅವಶ್ಯಕತೆ ಉಚ ಫೈವರ್ಗದ ಜನರಿಗೂ 
pS ಅವಶ್ಯವಿದೆ. 


ದೇವದಾಸಿ ಮಹಿಳೆಯರಿಗೆ ಬೇರೆ ಆರ್ಥಿಕ ಸಂಪನ್ಮೂಲ ಒದಗಿಸಿ 
ಕೊಡುವ ವ್ಯವಸ್ಥೆ ಮಾಡದೇ ಈ ದುಷ್ಟ ಪದ್ಧ ತಿಯನು, ಬಿಡಲ 
ಭೋದಿಸಿದರೆ ಉಣ್ಣ ದ ಲಿಂಗಕ್ಕೆ ಚಿನೀನವ EK) ವೇದ್ಯ ವತಾಡಿ- 


ದಂತಾಗುತ್ತ ದೆ. 


ದೇವದಾಸಿ ಮಹಿಳೆಯರಿಗೆ ಲೈಂಗಿಕ ರೋಗಗಳ ಬಗ್ಗೆ ಹಾಗೂ 
ಸಾಮಾನ್ಯ ಆರೋಗ್ಯದ ಶಿಕ್ಷಣವನ್ನು ಅಡಿಯೋ ವಿಶುವಃ ಲ್‌ಗಳ ಮೂಲಕ 
ನೀಡುವ ವ್ಯವಸ್ಥೆ ತ್ವರಿತವಾಗಿ ಮಾಡಬೇಕು. ವೈದ್ಯಕೀ ಯ ವೆಚ ವನ್ನು 
ಸರಕಾರವೇ ಸಂಪೂರ್ಣ ಭರಿಸಬೇಕು. 

ವಯಸ್ಕರ ಶಿಕ್ಷಣ ಶಾಲೆಗಳ ನ್ಯ ತಕ್ಷಣ ಜಾರಿಗೆ ಬರಬೇಕು. 
ಓಲೆ ಮಂಡಳಗಳ ಸ್ಥಾಪನೆ ಮಾಡಿ ಅವರಿಗೆ ಸಾಮಾಜಿಕ ಶಿಕ್ಷಣ 
ಮನರಂಜನೆ ಕಾರ್ಯಕ್ರಮಗಳನ್ನು ಒದಗಿಸಬೇಕು. ವ ತ್ತಿ ತ ತರಬೇ 3 
ನೀಡಿ ಉದ್ಯೊ €ಗಸ್ತ ರನ್ನಾ ಗಿ ಮಾಡಬೇಕು. 
ದೇವದಾಸಿ ಮಕ್ಕ ಕ ಸಧ್ಯದ ಕುಟುಂಬ ಪರಿಸರ 

ಅವರಿಗೆ ಉಚಿತ ಯೋಗ್ಯ ಶಿಕ್ಷಣವನ್ನು ನೀಡುವ ವ್ಯವಸ್ಥೆ ಮಾಡಬೇಕು. 
ಇದರಿಂದ ವಂಶಪ ನರಂಪರ್ಯ ಪದ್ಧ ತಿಗೆಮಂಗಳ 

ವಾಗುತ್ತದೆ. 


ಳೇ 


ದೇವದಾಸಿಯರ ಆದಾಯದ ಮೆಲೆ ಅವಲಂಬಿತರಾಗಿರುವ ಗಂಡ ಸರನ್ನು 
ಗುರುತಿಸಿ ಶಿಕ್ಷಿಸಬೇಕು. ಮತ್ತು ಅವರಿಗೆ ಕಠಿಣ ದೈಹಿಕ ಶ್ರಮದ 
ಕೆಲಸಗಳನ್ನು ಒದಗಿಸಿ ಮಾಡಿಸಬೇಕು. 

ಪಾನನಿರೋಧವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು. 
ದೇವದಾಸಿಯರ ಪುನರ್ವಸತಿಯ ಖರ್ಗುವನ್ನು ನಡೆಸಿರುವಂತಹ 
ಸ್ವಯ ಸೇವಾ ಸಂಘಗಳನ್ನು ಸ್‌ ಗುರುತಿಸಿ ಅನುದಾನವನ್ನು 


ಭೆ. 


೧೦) 


೧೧) 


(₹) 


ಪ್ರೊತ್ಸಹಧನವೆಂದು ನೀಡಬೇಕು. ಸಧ್ಯದ ಅನುದಾನ ನಿಯಮಗಳನು 
ಸಡಿಲಿಸಿ ಸುಲಭವಾಗಿ ಹಾಗೂ ಶೀಘ್ರದಲ್ಲಿ ದೊರೆಯುವಂತೆ ಸರಕಾರವು 
ಕ್ರಮ ಕೈಗೊಳ್ಳಬೇಕು. 

ಆಡಳಿತ ಯಂತ್ರವನ್ನು ಹಾಗೂ ಪೋಲಿಸ ಪಡೆಯನು, ಚುರುಕು- 
ಗೊಳಿಸಿ ಈ ಸಾಮಾಜಿಕ ಸಮಸ್ಯೆಯನ್ನು ಬಿಡಿಸಲು ಸರಕಾರವು 
ಕಂಕಣಬದ್ಧ ವಾಗಬೇಕು. 

ಈ ಸಾಮಾಜಿಕ ಸಮಸ್ಯೆಯ ಕೇಂದ್ರ ಬಿಂದುಗಳಾದ ಪುರೋಹಿತಶಾಹಿ 
ಕುಟುಂಬಗಳನ್ನು ಶಿಕ್ಷೆಗೆ ಗುರಿ ಪಡಿಸಬೇಕು. ಹಾಗೂ ಕನಿಷ್ಠ ಪಕ್ಷದಲ್ಲಿ 
೧೦ ವರುಷಗಳವರೆಗೆ ಎಲ್ಲಮ್ಮ ದೇವಿ ಜಾತ್ರೆಗಳನ್ನು ನಿಷೇಧಿಸಬೇಕು. 
ಇದರಿಂದ ಆಯಾ ಪಟ್ಟಣ: ಪುರಸಭೆಗಳ ಆದಾಯ. ಕಡಿಮೆ ಆದರೂ 
ಚಿಂತಿಸಬೇಕಾಗಿಲ್ಲ, ಹಾದರದ ಹಣ ಕ್ಕಿಂತ ಆದರದ ಬಾಳಂವೆಯ ನ್ನು 
ಒದಗಿಸುವದು ಸರಕಾರದ ಪರಮ ಕರ್ತವ್ಯವಾಗಿದೆ. 


ವೃದ್ಧ ದೇವದಾಸಿಯರು ತಮ್ಮ ಉಪಜೀವನಕ್ಕಾಗಿ ಮರಿ ದೇವದಾಸಿ-- 
ಯರ ವೇಶಾವೃತ್ತಿಯ ಮೇಲೆ ವಿಶೇಷವಾಗಿ ಅವಲಂಬಿಸಿದ್ದು ಇವರೂ ಈ 
ಪದ್ಧತಿ ಬೆಳೆಯಲು ಕಾರಣೀಭೂತರಾಗಿದ್ದಾರೆ; ಇಲ್ಲವೆ ಭಿಕ್ಷೆಯ ಮೇಲೆ 
ಅವಲಂಬಿಸಿದ್ದಾ ರೆ. ಇವರು ಬಹುತೇಕವಾಗಿ ಭಯಂಕರ ಲೈಂಗಿಕ 
ರೋಗಗಳಿಗೂ ತುತ್ತಾದವರಾಗಿದ್ದಾರೆ. ಆದುದರಿಂದ ಸಾಮಾಜಿಕ 
ಅರೋಗ್ಯ ದ ಪ್ಟಿಯಿಂದಲೂ ಇವರನ್ನು ಪ್ರತ್ಯೇಕವಾಗಿ ವೃದ್ಧಾಶ್ರಮ- 


ಶಿ 
ದಲ್ಲಿ ಸಕಲ ವೈದ್ಯಕೀಯ ಉಪಚಾರದ ಮೇಲ್ವಿಚಾರಣೆಯಲ್ಲಿ ಇಡುವ 


ಕಾರ್ಯಕ್ರಮವನ್ನು ತ್ವರಿತಗತಿಯಲ್ಲಿ ಆರಂಭಿಸಬೇಕಾಗಿದೆ. ಇದು 
ದುಬಾರಿ ವೆಚ್ಚ ದ ಹಾಗೂ ಅನುತ್ಪಾದಕ ಕಾಯಕ್ರಮವಾಗಿದೆ. ಸರಕಾರ 
ಈ ವಿಷಯದತ್ತ ತೀವ್ರ ಗಮನ ನೀಡಬೇಕು. 


ಈ ದಿಸೆಯಲ್ಲಿ ವಿಮೋಚನಾ ಸಂಘವು ತನ್ನದೇ ಆದ ಆದಾಯ ವಲ 


ಗಳನ್ನು ರೂಪಿಸಿಕೊಂಡು ( ಸರಕಾರದ ಅನುದಾನ ಇಲ್ಲದೆ ) ದೇವದಾಸಿ 
ಹಾಗೂ ಆರ್ಥಿಕವಾಗಿ ಹಿಂದುಳಿದ ೫೨೦ ಮಕ್ಕಳ ಹಾಗೂ ಕುಟುಂಬಗಳ 
ಪರೋಭಿವೃದ್ಧಿ ಗಾಗಿ ಸಾಮಾಜಿಕ ಸಮಸ್ಯೆಯ ನಿವಾರಣೆಯ ಪ್ರಯೋಗವನು 
ಅಥಣಿ ತಾಲೂಕಿನಲ್ಲಿ ಕಳೆದ ಐದು ವರುಷಗಳಿಂದ ನಡೆಯಿಸಿಕೊಂಡು ಬರುತ್ತಿದೆ 
ಶಾಲೆ, ವಸತಿಗೃಹ, ತರಬೇತಿಕಾರ್ಯಗಾರಗಳನು, ನಿರ್ಮಿಸಲು ೮ ಎಕರೆ 


ಜಮೀನನ್ನು ಸರಕಾರದಿಂದ ಪಡೆಯಲು ಮೂರು ವರುಷಗಳಿಂದ ಪ್ರಯತಿ ಸಿ 


| 


(೧೦) 


ದರೂ ಸಾಧ್ಯವಾಗಿಲ್ಲವೆಂದು ಅತ್ಯಂತ ವಿಷಾದದಿಂದ ಹೇಳಬೇಕಾಗಿದೆ. 
ತಾಲೂಕು ಮಟ್ಟದ ಅಧಿಕಾರಿಗಳಿಂದ ರಾಜ್ಯಮಟ್ಟಿಥ ಅಧಿಕಾರಿ ಮಂತ್ರಿ- 
ಮಹೋದಯರುಗಳೆಲ್ಲ ನಮ ಸಂಘಕ್ಕೆ ಭೆಟ್ಟಿ ನಡೆದಿದ್ದು ರೆ. ಇಲ್ಲಿ ನಡೆದಿರುವ 


ಟ್ರ pe 
ಪರಿಣಾಮಕಾರಿ ಕಾರ [ವನ್ನು ಕಂಡು ಬೆರೆಗುಗ್ಗ ಂಡಿದ್ದಾರೆ. ಅನುದಾನ ಪಡದು 
ಕೊಳ ಲು ಪ್ರಸ್ತಾವನೆಗೆ ನ್ನು ಸಲ್ಲಿಸಲು ಹೇಳಿದ್ದಾರೆ. ಆದರೆ ನಮ 


ವಣೆಗಳು ಕಸದ ಬುಟಿಗೆ ಸೇರಿವೆ. ಆದಾಗ್ಯೂ ಸಂಘದ ಸಾಧನೆಯ 


೪ 
ಹಾಗೂ ೪೪೩ ಮಕ್ಕ ಳು ೧ರಿಂದ ೧೦ನೇ ತರಗತಿಗಳಲ್ಲಿ ಹಾಗೂ ೩ 


ಮಕ್ಕಳು ಮೂಗ ಮೆತ್ತು ಕಿವುಡರ ಪ್ರತ್ಯೇಕ ಶಾಲೆಗಳಲ್ಲಿ ಓದುತ್ತಿದಾರೆ. 
ಕಳೆದ ಎಪ್ರೀಲ; ಮೇ ತಿಂಗಳಲ್ಲಿ ಜರುಗಿದ ವಾರ್ಷಿಕ ಪರೀಕ್ಷೆಯೇ 
ಉತ್ತಮ ಫಲಿತಾಂಶ ಶೇಕಡಾ ೩೫ ಮಧ್ಯಮ ಶೇಕಡಾ ೬೩ ಹಾಗೂ 
ಕನಿಷ್ಟ ಫಲಿತಾಂಶ ಶೇಕಡಾ.೨ ಪಡೆದಿದ್ರಾರೆ. 


೧) ವಿದ್ಯಾಭ್ಯಾಸ : ೫೨೨ ಮಕ್ಕಳಲ್ಲಿ ೭೫ ಮಕ್ಕಳು ಬಾಲವಾಡಿಗಳಲ್ಲಿ 


೨) ಆರೋ ಗ್ಗೆ : ಶೇಕಡಾ ೨೯ ಮಕ್ಕಳು ಒಳ್ಳೆಯ ಆರೋಗ್ಯವನ್ನು ಪಡೆ- 
ದಿದರೆ ಶೇಕಡಾ ೫೯ ಮಕ್ಕಳು ಸಾಮಾನ್ಯ ಆರೋಗ್ಯವನ್ನು ಹೊಂದಿದು 
ಶೇಕಡಾ ೧೨ ಮಕ್ಕಳು ಮಾತ್ರ ಕನಿಷ್ಟ ಆರೋಗ್ಯದ ರೇಖೆಯ ಕೆ 
ಇದ್ದಾರೆ. ಶೇಕಡಾ ನೂರರಷ್ಟು ರೋಗ ಪ್ರತಿರೋಧಕ ಚ ಸನ 
ಸಾಧಿಸಲಾಗಿದೆ. ಸಂಘವು ಕೇವಲ ಫಲಾನುಭವಿ ಮಕ್ಕಳಿ ಳಿಗಲ್ಲದೆ ಅವ 
ಕುಟುಂಬದ ಸದಸ್ಯರಿಗೆಲ್ಲ ಉಚಿತ ಔಷಧೋಪಚಾರದ ವ ವಸ್ಥೆ 


pe 
\ 


~ 
ಶೆ f) 
ಮಾಡಿದೆ. ಕಳೆದ ಅಗಷ್ಟ ೧೩, ೧೯೮೯ ರಂದು gE ದೊಡ್ಡ, 
ಪ್ರಮ ಕಾಣದಲಿ `ಏಡ್ಸ' ತಪಾಸಣಾ ಶಿಬಿರವನ್ನು ಸಂಘ ಟಿಸಲಾಗಿತ್ತು. 


೧೮೦ ದೇವದಾಸಿ ಮಹಿಳೆಯರ ಪೆ ಪೈಕಿ ೧೫೭ ದೇವದಾಸಿಯರು ಈ 
ಮಹಾರೋಗದ ತಪಾಸಣೆಗೆ ಒಳಪಟಿ ದರು. ಸುಧ್ಯವಧಿಂದ ಯಾರಿಗೂ 


ಲಎ 
ಏಡ್ಸ ತಗುಲಿದು ಕಂಡುಬಂದಿಲ್ಲ. ಇತ್ತೀಚಿಗೆ ದೇವದಾಸಿ ಮ ಸ 
ಹೃದಯ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ. ಇದೊಂದು ಸಾರ್ಥಕ ಸೇವೆ 
ಆಗಿದೆ. 


೩) ಪೌಷ್ಠಿಕ ಆಹಾರ : ಮಕ್ಕಳಿಗೆಲ್ಲ ಪೌಷ್ಟಿಕ ಆಹಾರದ ಸರಬರಾಜು 
ಇಲ್ಲವೆ ಹಣಕಾಸು ನೆರವಿನಿಂದ ಪೌಷ್ಟಿಕ ಆಹಾರವಿಲ್ಲದೆ ಬಳಲುತ್ತಿರುವ 
ಮಕ್ಕಳ ಸಂಖ್ಯೆಯನ್ನು ಕೇವಲ ೧೫ಕ್ಕೆ ಇಳಿಸಲಾಗಿದೆ. ಇದರಿಂದ 


ಳು 


೦% 


ಈ) 


(೧೧) 


ಮಕ್ಕಳು ಒಳ್ಳೆಯ ಎತ್ತರ ಮತ್ತು ತೂಕವನ್ನು ಹೊಂದಿದಾರೆ ಹಾಗೂ 
ಮೇಲೆ ಕಾಣಿಸಿದಂತೆ ಆರೋಗ್ಯ ಮಟ್ಟವನ್ನು ಸುಧಾರಿಸಲಾಗಿದೆ. 


ಇಲ್ಲಿಯವರೆಗೆ ೩ ಮಹಿಳಾ ಮಂಡಳ ೩ ವಯಸ್ಕ ಶಿಕ್ಷಣ ಕೇಂದ್ರ- 
ಗಳನ್ನು ತೆರೆದು ಇವುಗಳಲ್ಲಿ ಭಾಗವಹಿಸುವ ಹಾಗೂ ಸಾಕ್ಷರತೆಯನ್ನು 
ಹೊಂದುತ್ತಿರುವ ಮಹಿಳೆಯರ ಸಂಖ್ಯೆಯನ್ನು ೧೫೦ಕ್ಕೆ ಏರಿಸಲಾಗಿದೆ. 
ಈ ದಿಸೆಯಲ್ಲಿ ಅರ್ಧದಷ್ಟು ಫಲಾನುಭವಿ ಕುಟುಂಬಗಳನ್ನು ತೊಡಗಿಸಿ 
ಅರ್ಧದಾರಿಯನ್ನು ಕ್ರಮಿಸಲಾಗಿದೆ. 


ಅಥಣಿಯ ೮ ಜನ ದೇವದಾಸಿಯರು ಟ್ರೆ ಸಂ ಯೋಜನೆಯಲ್ಲಿ 
ತರಬೇತಿ ಪಡೆಯುತ್ತಿದಾರೆ. ೧೦ ಜನ ದೇವದಾಸಿಯರಿಗೆ ಕೇಂದ್ರ 
ಸಮಾಜ ಕಲ್ಲೂಣ ಮಂಡಳಿಯ ಡೇರಿ ಯೋಜನೆಯನು ನೀಡಲಾಗಿದೆ. 
ಇಬ್ಬರು ಫಲಾನುಭವಿಗಳಿಗೆ ಮನೆ ಕಟ್ಟಿ ಸಿಕೊಡಲಾಗಿದೆ. ರ್ವ 
ದೇವದಾಸಿಗೆ ಎಮ್ಮೆಯನ್ನು ನೀಡಲಾಗಿದೆ. ೯ ಫಲಾನುಭವಿಗಳಿಗೆ 
ಪ್ರವಾಹ: ಬೆಂಕಿ ಆಕಸ್ಮಿಕಗಳ ಸಲುವಾಗಿ ಪರಿಹಾರಧನ ನೀಡಲಾಗಿದೆ. 


ವಿಮೋಚನಾ ವಿವಿದೋದೇಶ ಸಹಕಾರ ಸಂಘವನು, ಸಾಪಿಸಿ ಆರ್ಥಿಕ 
ಸ್ವಾವಲಂಬನೆಗೆ ಕ್ರಾಂತಿಕಾರಕ sis Suid ಹಮ್ಮಿ ಕೊಳ್ಳ ಲು 
ಕಾರ್ಯ ಪ್ರವರ್ತರಾಗಿದ್ದೇವೆ. ಉಪ-ನಿಬಂಧಕರು, ಸಹಕಾರಿ ಹಗಳು, 


ಬೆಳಗಾವಿ ಅವರ ಅಸಹಕಾರದಿಂದ ಇದು ಸಾಧ್ಯವಾಗುತ್ತಿಲ್ಲ ಎಂಬುದು 
ಖೇದಕರ. 


ಕನ್ನಡ ಮಾಧ್ಯಮ ವಸತಿ ಶಾಲೆಯನ್ನು ೯೦-೯೧ನೇ ಶೈಕ್ಷಣಿಕ ವರ್ಷದಿಂದ 
ಪ್ರಾರಂಭಿಸಲು ಉದ್ರೇಶಿಸಲಾಗಿದು ಶಿಕ್ಷಣ ಇಲಾಖೆಯ ಮಂಜೂರಿ- 
ಯನ್ನು ಕಾಯಲಾಗುತ್ತಿದೆ. ಈ ಎರಡೂ ಪ್ರಸ್ತಾವನೆಗಳ ಮಂಜೂರಿ- 


ಯಲ್ಲಿ ಇಲಾಖಾ ಅಧಿಕಾರಿಗಳ ವಿಳ ಹಮೀದ ಣೆ ನಿರಾಸಕ್ತಿ ನಮ್ಮನ್ನು 


ಕಂಗೆಡಿಸಿದೆ. O1840 Dev -100 

ಪ್ರತಿ ವರುಷ ಮಕ್ಕ ಳಿಗೆ ಉಚಿತವಾಗಿ ಉಡುಪು ವಿದ್ಯಾಸಲಕರಣೆಗಳನ 

ಒದಗಿಸಲಾಗುತ್ತಿದೆ. ನಾ ಳಿಗಾಗಿ ರಜಾದಿನ ಶಿಬಿರಗಳನ್ನು ಸಂಘಟಿಸಿ 

ಅವರ ಸರ್ವಾಂಗೀಣ ಗತಿಗೆ ವೈಜ್ಞಾ ನಿಕ ಕಾರ್ಯಕ್ರಮಗಳನ 

ಹಾಕಿಕೊಂಡು ಯಶಸ್ಸಿ ವ್ರ ಪ ತಟೋಗಳು ನಡೆಸಿದೆ. ದಯ | 
CON MMONITY © REA CEL 
926, V Main, | Bloc! 


₹) 


೧೦) 


೧೨) 


೪ ರಾಷ್ಟ್ರ ಯ ಭಾ ಎವೈಕ್ಯತ ತಾ ಶಿಕ್ಷಣ ಶಾಲೆಗಳನ್ನು ಹಾಗೂ ೫ ಶಿಶು- 
ವಿವಾರಗಳನ್ನು ತನ್ನದೇ ಆದ ಖರ್ಚುವೆಚ್ಚ ಗಳಿಂದ ನಡೆಸಿಕೊಂಡು 
ಬರುತ್ತಿದೆ. ರುಪ್ಬೀಕ ಯ ಪ್ರಜ್ಞೆಯನ್ನು ಮಕ್ಕಳಲ್ಲಿ ರೂಢಿಸುವದು 


ಇ D 
ಇಂದಿನ ಅತೀ ಅಶೆ ಕತೆಗಳಲ್ಲಿ ಪ್ರಮುಖ ಸ್ಥಾನ ನೀಡಬೇಕಾಗಿರುವದೇ 
ನಮ್ಮ ಈ ಉದ್ರೇ ಶವಾಗಿದೆ. 


ಮಕ್ಕಳ ಹಾಗೂ ಫಲಾನುಭವಿಗಳ ಜ್ಞಾನ ದಾಹವನ್ನು ಇಂಗಿಸಲ 
ಹಾಗೂ ಸಿಬ್ಬಂದಿ ವರ್ಗದ ಅಭ್ಯಾಸಕ್ಕೆ ಆ ಅನುಕೂಲವಾಗಲು ವಿಮೋಚನಾ 
ಗ್ರಂಥಾಲಯವನ್ನು ನವ್ಪೆ ೦ಬರ ೧೯೮೮ ರಿಂದ ಪ್ರಾರಂಭಿಸಲಾಗಿದ್ದು 
ಇಲ್ಲಿಯವರೆಗೆ ೬೫೦ಕ್ಕೂ ಮಿಕ್ಕಿ ಮಕ್ಕಳ ಸಾಹಿತ್ಯ ಹಾಗೂ ವಿವಿಧ 
ವಿಷಯಗಳ ಗ್ರಂಥಗಳನ್ನು ಕೊಂಡು ಅಥವಾ ದೇಣಿಗೆ ಪಡೆದು 
ಸಂಗ್ರಹಿಸಲಾಗಿದೆ. ಮೂರು ದಿನಪತ್ರಿಕೆ ಹಾಗೂ ೧೫ ನಿಯತಕಾಲಿಕೆ- 
ಗಳನ್ನು ಗ್ರಂಥ ಲಯಕ್ಕೆ ತರಿಸಲಾಗುತ್ತದೆ. 


d- 


ಪ್ರಕಟಿಸಲು ಅನುವಾಗಲೆಂದು ವಿಮೋಚನಾ ಈ 


ಅಡಿಯಲ್ಲಿ ಸಂಘದ ಪ್ರಚಾರ ಸಾಹಿತ್ಯವಲ್ಲದೆ ॥ ಒಂದಾ ವಾರ್ಷಿಕ i: 
ಮಹಿಳಾ ಮಂಡಳದ ಕಾರ್ಯಚಟುವಟಿಕೆಗಳ ಜ್ಯೋತಿವಾಣಿ ಹಾಗೂ 
ನಾಲ್ಕು ಗ್ರಂಥಗಳನ್ನು ಪ್ರ ಎಶನಗೊಳಿಸಲಾಗಿದೆ. ಇದರಲ್ಲಿ ದೇವದಾಸಿ- 
ಯರ ಜೀವನ ಟಕಗಳು ಸ ಳು ಹೆಸರಾಂತ ಸಾಹಿತಿ 
ದು.ನಿಂ. ಬೆಳಗಲಿ ಅವರ ಕಥಾಸಂಕಲನ ಮುಳ್ಳು ದಾರಿಯ ಇ ಬಿರಿದ 
ಹೂಗಳು' ಜನತೆಯಲ್ಲಿ ವಿಶೇಷ ಗಮನ ಸೆಳೆದಿದೆ. 


ಸಾಮಾಜಿಕ ಪರಿವರ್ತನೆಯನ್ನು ತರುವಂತಹ ವಿಚಾರ ಸಂಕಿರಣ, 
ಶಿಕ್ಷಕರಿಗಾಗಿ KAA ಕಾರ್ಯಾಗಾರ, ವಿಶೇಷ ಉಪನ್ಯಾಸ ಹಾಗೂ 
ಪ್ರವಚನ ಕಾರ್ಯಕ್ರ ಮಗಳನ್ನು ಎದ್ವಾಂಸರನ್ನು, ಮಠಾಧೀಶರನ್ನು, 
ಸಾಮಾಜಿಕ Wp ರನ್ನು ಆಮಂತ್ರಿಸಿ ನಡೆಸಲಾಗುತ್ತಿದೆ. 
ದುಶ್ಚಟ ದುರ್ಗುಣಗಳನ್ನು ನಿವಾರಿಸಲು “ಮಹಾಂತ ಜೋಳಿಗೆ'ಯ 


ಕಾರ್ಯಕ ಕ್ರಮವು ಈ ದಿಸೆಯಲ್ಲಿ ಗಣನೀಯ ಪರಿಣಾಮ ಬೀರಿದೆ. 


(೧೩) 


ಫೆಬರ್ರಿವರಿ ೩, ೧೯೯೦ ರಂದು ಸಂಘದ ಕಾರ್ಯಾ ಧ್ಯಕ್ಷರಾದ 

ಶೀಬಿ EE, ಪಾಟೀಲರು ಬೆಂಗಳೂರಿನಲ್ಲಿ ಜರುಗಿದ ದೇವದಾಸಿ ಸಮಸೆ ಸ್ಯ 
ಕುರಿತಾದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದರು. ಈ ವಿಚಾರ ಸಂಕಿರಣ- 
ವನ್ನು ಸಂಯುಕ್ತ ಮಹಿಳಾ ವೇದಿಕೆ, ಭಾರತೀಯ ಜನ ಸಂಘಟನೆ ಮತ್ತು 
ಮಕ್ಕಳ ಅಭಿವೃದ್ಧಿ ನಿಗಮ, ಬೆಂಗಳೂರ ಪ್ರುದೇಶಿಕ ಕಾರ್ಯಾಲಯ ಹಾಗೂ 
ಇನ್ನಿ ತರ ಮಹಿಳಾ ಅಭಿವೃದ್ಧಿ ಸಂಸ್ಥೆ ಗಳು ಜಂಟಿಯಾಗಿ ಸಂಘಟಿಸಿದವು. 
ಸದರೀ ವಿಚಾರ ಸಂಕಿರಣವನು ಕರ್ನಾಟಕ ರಾಜ್ಯ ಪೋಲಿಸ ಮಹಾ 
ನಿರ್ದೇಶಕರು ಉದ್ರಾಟಿಸಿದರು. ಅಧ್ಯಕ್ಷತೆಯನ್ನು ಸಂಯಬಕ್ತ ಮಹಿಳಾ 
ವೇದಿಕೆಯ ಶ್ರೀಮತಿ ಜ್ಯೋತ್ಸ್ನಾ ಚಟರ್ಜಿ ವಹಿಸಿದ್ರರು. ಶಾಸಕಿ ಶ್ರೀಮತಿ 
ಬಿ. ಟಿ. ಎರಾ ಸಾಜ ಮತ್ತು ಪ್ರೊ. ಸಿದ್ಧಲಿಂಗಯ್ಯ ಅವರು ಮುಖ್ಯ 
ಭಾಷಣಕಾರರಾಗಿದ್ರರು. 


ದೇವದಾಸಿ ಪ ಪದ್ಧತಿಯು ಅಂಧಃಶ್ರದೆ ಶ್ರದ್ಧೆ, ಮೂಢ ನಂಬಿಕೆ, ನಿರಕ್ಷರತೆ 
ಬಡತನಗಳ ಅವಿರ್ಭವದಿಂದ ಬೆಳೆದು ಉಳಿದುಕೊಂಡು ಬಂದಿದೆ. 
ಹಾಗು ಇವುಗಳ ನಿವಾರಣೆಯಿಂದ ಮಾತ್ರ ದೇವದಾಸಿ ಸಿ ಪದ್ಧತಿಯ ನಿರ್ಮೂಲನೆ 


ಸಾಧ್ಯ ಮತ್ತು ಹಾಲೀ ದೇವದಾಸಿಯರನ್ನು ಪುನರ್ವಸತಿಗೊಳಿಸಬೇಕಾದರೆ 
ಈ ಮೇಲಿನ ಕಾರಣ ಮತ್ತು ಸಮಸ್ಯೆಗಳನ್ನು ಸೂಕ್ತ ಪರಿಹಾರ ಕಾರ್ಯಕ್ರಮ-- 
ಗಳಿಂದ ನಿವಾರಿಸಬೇಕು. ಎಂಬುದೇ ಭಾಷಣಗಳ ಸಾರಾ ಂಶವಾಗಿತ್ತು. 


ಮಧ್ಯಾನ್ಹದ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಉಪಯುಕ್ತವಾಗಿ 
ಜರುಗಿಸಲು ಭಾಗವಹಿಸಿದ ಪ್ರತಿನಿಧಿಗಳಲ್ಲಿ ೪ WE ವಿಂಗಡಿಸ- 
ಲಾಯಿತು. "ಕಾನೂನು ಅನುಷ್ಠಾನ' ವಿಭಾಗದ ಗುಂಪಿಗೆ ಶ್ರೀ ಬಿ. ಎಲ್‌. 
ಪಾಟೀಲರು ಅಧ್ಯಕ್ಷತೆ ವಹಿಸಿದ್ದರು. ಈ ಗುಂಪು ಜೂ ಚರ್ಚೆ ನಡೆಸಿ 
ದೇವದಾಸಿ ಆರ್ಪಣ ನಿಷೇಧ ಕಾಯಿದೆ ೧೯೮೩ ರನ್ನು ಸಮಗ್ರವಾಗಿ ಪುನರ್‌ 
ಪರಿಶೀಲಿಸಿ ಸದರೀ ಕುಯ್ದೆ ಯ ಉದ್ರೇಶವನ್ನು ಪರಿಣಾಮಕಾರಿಯಾಗಿ ಜಾರಿಗೆ 
ತರುವಲ್ಲಿ ಕೆಲವು ಕಲಮುಗಳನ್ನು ತಿದ್ದು- ಪಡಿ ಮಾಡಿ ಕೆಲವೊಂದು ಕಲಮು 
ಸ ಹೊಸದಾಗಿ ಸೇರಿಸಲು ಉಪಯುಕ್ತ ಸಲಹೆಗಳನ್ನು ನೀಡಿತು. ಕಳೆದ 
ಐದು ವರುಷಗಳಿಂದ ಈ ದಿಸೆಯಲ್ಲಿ ದುಡಿದ ಉಪಯುಕ್ತ r ಅನುಭವದ 
ಹಿನ್ನೆಲೆಯಲ್ಲಿ ಶ್ರೀ ಪಾಟೀಲರು ಅತ್ಯಂತ ಪರಿಣಾಮಕಾರಿಯಾದ ಸಲಹೆಗಳನು 
ಮುಂದಿಟ್ಟು ಸದರೀ ವಿಚಾರ ಸಂಕಿರಣವನ್ನು ಯಶಸ್ವಿ ಗೊಳಿಸುವಲ್ಲಿ ಬಹು 
ಮುಖ್ಯ ಪಾತ್ರ ವಹಿಸಿದರು. 


(೧೪) 


> ೬ 
ದೇವಿಯ ಜಾತ್ರೆ. ಎಲ್ಲಮ್ಮ ದೇವಿಯ ಭಕ್ತ ಗಣದಲ್ಲಿ ದೇವದಾಸಿಯರು ಅತ್ಯಂತ 


ರಿ 


ಭಕ್ತಿ- _ಪರವಶಗೊಳ್ಳು ಜ.೫ ಎಲ್ಲಿ ನೋಡಿದಲ್ಲಿ ಜನ ಸಂದಣಿ ಎಲ್ಲಮ್ಮನ 


ಗುಡ್ಡದಲ್ಲಿ. ಎಲ್ಲ ಬಗೆಯ ವಾಹನಗಳ ಮೂಲಕ ಕರ್ನಾಟಕ, ಜನ್ಯ 


0 


ಟಿ 
ಆಂಧ್ರ ಪ್ರದೇಶಗಳಿಂದ ಲಕ್ಷೋಪ ಲಕ್ಷ ಭಕ್ತರು ಹೆಣ್ಣು-ಗಂಡುಗಳ ಭೇದವೆ- 
ದೆ ಪ ಮ್ಮ ದೇವಿಯ ಜಾತ್ರೆ ಯಲ್ಲಿ ನೆರೆಯುವರು. ಈ ಜಾತ್ರೆಯ ಒಂದು 


ಫೆಬ್ರವರಿ ೯, ೧೯೯೦ ಮಾಘ ಪೂರ್ಣಿಮೆ ದಿನ ಸವದತ್ತಿ ಎಲ್ಲಮ 


ಶಿ 
ವೇದರೆ, ಅನಾದಿ ಬಾ ಒಟ ವಡೆದು ಬಂದ ಸಂಪ್ರದಾಯ 


ದ್ರ ಕೆ 
ಹೊಚ, ಹೊಸ ಮುಗ್ದ ತರುಣಾವಸ್ಥೆ ಗೆ ಅದೇ ತಾನೆ ಕಾಲಿಡ ಡುತ್ತಿರುವ ಬಾಲಿಕೆ 


ಇ 
ಯರನ್ನು ದೇವಿಗೆ ಅರ್ಪಿಸಿ ದೇ ಪದಾಸಿಯರನ್ನಾ ಗಿ ಮಾಡುವದು. ಧಾರ್ಮಿಕ 
ಪರಂಪರೆಯ ಹೆಸರಿನಲ್ಲಿ ಮುಗ ಸ್ನಿಗ್ಗ ಲಿಕೆಯರನ್ನು ದೇ ತಲಾ ಯರ-- 


ನ್ಚುಗಿಸಿ ವೇಶ್ಯಾ ವೃತ್ತಿ ಗೆ ನೂಕುವ ಚ ಅಫಕ್‌ ಈ ಜಾತ್ರೆಯ 
ಕೊಡುಗೆ. ದೇವಸ್ಥಾ ನದ ಪುರೋಹಿತರು, ಸಮಾಜ ಕಂಟಕರಾದ 
ಡುಕರು, ದಳ್ಳುಳಿಗಳು, se ಮಾಲಿಕರು ಸರಕಾ 
ಸ ಇಲಾಖೆಯ ಕಣ್ಣ ಲ್ಲಿ ಧೂಳು ಎರಚಿಯೋ ಅಥವಾ ಅವರ ಪರೊ 
ಸಗ ಲೋ ಈ ಘೋರ ಅಪರಾಧದ ಬಹಿರಂಗ ಅಟಾಟೋ 
ಕಾಣಸಿಗುವ ದೃ ಶ್ಯ pe ಒಡ್ಡಿದ ಸವಾಲಾಗಿ ಪರಿಣಮಿಸಿ 


cL 
(el 
ಓಟ 


ತ 


3: 1 


f 
ತ್ಯ ಡ್‌ 


ಎಲ್ಲಮ್ಮದೇವಿಯ ಜಾತ್ರೆಯಲ್ಲಿ ಪ್ರತಿ ವರುಷ ಎಷ್ಟೂಂದು ಸಂಖ್ಯೆಯಲ್ಲಿ 
ಮುಗ್ಧ ಬಾಲಿಕೆಯರನ್ನು ದೇವದಾಸಿಯರನ್ನಾಗಿ ಅರ್ಪಿಸಲಾಗುತ್ತಿದೆ ಎಂಬು- 
ದನ್ನು ಮುಂಬಯಿಯ ಭಾರತೀಯ ಆರೋಗ್ಯ ಸಂಸ್ಥೆ ಯು ಕಳೆದ ಐದಾರು 
ವರುಷಗಳಿಂದ ಸಮೀಕ್ಷೆ ನಡೆಸುತ್ತ ಬರುತ್ತಿ ದು = ಸಾಮಾಜಿಕ ಸಮಸ್ಯೆಯ 
ಬಗೆ ಸ ಜನತೆಯನ್ನು ಎಚ್ಚರಿಸುವ ಕಾರ್ಯಕ್ರಮವನ್ನು ಹಾಕಿಕೊಂಡು ಬರು- 
ತ್ತಿದೆ. ಅದರಂತೆ ಈ ಸಂಸ್ಥೆಯು ಫೆಬ್ರುವರಿ ೯, ೧೯೯೦ ರಂದು ಎಲ್ಲಮ್ಮ 
ದೇವಿ Fe ಯಲ್ಲಿ ದೇವದಾಸಿ ಅರ್ಪಣ ಪ್ರತಿಭಟನಾ ಕಾರ್ಯಕ್ರಮ 
ಯೋಜಿ . ಈ ಕಾರ್ಯಕ್ರಮದಲ್ಲಿ ಕಾರ್ಯಾಧ್ಯ ಕ್ಷರಾದ ಶ್ರೀ ಬಿ.ಎಲ್‌. 
ಾಟೀಲ, ಸಂಘದ ಫಲಾನುಭವಿ ಹಾಗೂ ದೇವದಾಸಿ ಶ್ರೀಮತಿ ಮಂಗಲಾ 
ಆಜೂರ ಹಾಗೂ ಸಿಬ್ಬಂದಿ ವರ್ಗದ ಶ್ರೀಮತಿ ಎಂ.ಜೆ. ನದಾಫ ಭಾಗವಹಿಸಿ- 
ದರು. ದೇವದಾಸಿ ಅರ್ಪಣ ನಿಷೇಧ ಕಾಯ್ದೆ ಯು ಜಾರಿಯಲ್ಲಿದದೂ ಅರ್ಪಣ 
ಕಾರ್ಯವನ್ನು ಪಟ್ಟಭದ್ರ ಹಿಸಾಸಕ್ತಿಗಳು : ಪೋಲಿಸರ ಕ್ಸ ಪಾಛಾಯೆಯಲ್ಲಿ 


ಲಲ 


(೧೫; 


ಯಾವ ಅಂಜಿಕೆ ಅಳಕು ಇಲ್ಲದೆ ಹೊಸ ಹೊಸ RE ಅನುಸರಿಸಿ- 
ಕೊಂಡು ನಡೆಸಿಕೊಂಡೇ ಬರುತ್ತಿದಾರೆಂಬುದು « ಅತ್ಯ ೦ತ ಶೋಚನೀಯ. 
ಸದರೀ ಪ್ರತಿಭಟನಾ ತಂಡವು ನಾಟಕೀಯ ರೀತಿಯಲ್ಲಿ ಸೀ ವದಾಸಿ ಅರ್ಪಣೆಯು 
ರಾಜಾರೋಷವಾಗಿ ನಡೆಯುತ್ತಿದೆ ಎಂಬುದನ್ನು ಸಿದ್ಧ ಮಾಡಿ ತೋರಿಸಿ 
ಪೋಲಿಸ ಠಾಣೆಯಲ್ಲಿ ಪ್ರಸರಣವನ್ನು ದಾಖಲ ಮಾಡಲು ಹೆಣಗಾಡಬೇಕಾದ 
ಪ್ರಸಂಗ ಬಂದಿತ್ತು. ಆದರೂ ಜಿಲ್ಲಾ ಪೋಲಿಸಾಧಿಕಾರಿಗಳ ಗಮನಕ್ಕೆ 
ದ ಪ್ರಕರಣವನ್ನು ತಂದು ಪ್ರಕರಣ ದಾಖಲೆ ಮಾಡುವಲ್ಲಿ ಕೊನೆಗೂ 
ಯಶಸ್ವಿ ಆಯಿತು. ಇದರಂತೆ ಸಾವಿರಾರು ಮ್‌ ತರುಣಿಯರು ಈ 
RE ಬಲಿಯಾಗಿದಾರೆಂಬ ಈ ತಂಡದಪ ಪತ್ರಿಕಾ ಪ ಪ್ರಕಟಣೆಯನ್ನು ಪೋಲಿಸ 
ಇಲಾಖೆ ಅಲ್ಲಗಳೆದು ಮರು ಪತ್ರಿಕಾ ಪ್ರಕಟಣೆ ನೀಡಿತು. ಪೋಲಿಸ ಇಲಾಖೆ- 
ಯು ದೇವದಾಸಿ ಅರ್ಪಣ ನಕಲು ದಾಖಲೆ ಆಗಿಲ್ಲ ಎಂಬ ಕಾರಣದಿಂದ 
) ಸಮರ್ಥಿಸಿಕೊಂಡು ನ್ಭಜ ವಾಸ್ತವ ಸಂಗತಿಯನ್ನು 


(Cl 

0 
el 
45 
db 
ಟ್‌ 
© 

ಲಿ 


ತೆ, 


ಉಚ್ಚಿ ಟ್ರಿತು. ಸರಕಾರವು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಂದ 
ಹೇಳಿಕೆ ಹೊರಡಿಸಿ ವರದಿಯನ್ನು ಉತ್ಪ್ರೆ ೇಕ್ಷಗೊಳಿಸದೇ ಅರ್ಪಣ ಸಂಖ್ಯೆ 
ಸಾಕಷ್ಟು ಇಳಿಮುಖವಾಗಿದೆ ಎಂದು ಸಮ್‌ರ್ಥಿ ಸಿಕೊಂಡಿತು. 


ಸಮರ್ಥನೆ ನಿರಾಕರಣೆಗಳ TS ಬದಿಗಿಟ್ಟು ವಾಸ ಸ್ವವಕ್ಕೆ ಗಮನ 
ಹರಿಸಿದಲ್ಲಿ ದೇವದಾಸಿ ಅರ್ಪಣ ನಿಷೇಧ ಕಾಯೆ ಯ್ದೆಯು ನಂಣಾಮಕಾರಿಯಾಗಿ 
ಜಾರಿಯಾಗುತ್ತಿಲ್ಲ ಎಂಬ ಅಂಶವನ್ನು ಯಾರೂ ನಿರಾಕರಿಸಲಿಕ್ಕೆ ಸಾಧ್ಯವಿಲ್ಲ- 
ವೆಂಬುದು ಸತ್ಯ. ಆದ್ರರಿಂದ ಸರಕಾರವಾಗಲಿ ಪೋಲಿಸ ಇಲಾಖೆಯಾಗಲಿ ಈ 
ಆತ ವಂಚನೆಯ ಮಾರ್ಗವನ್ನು ಬಿಟ್ಟು ಸಮಸ್ಯೆ ಯ ಆಳದತ್ತ ದೃಷ್ಠಿ ಸಿಯನ್ನು 
ಹರಿಬಿಟ್ಟರೆ ನೈಜ ಸ್ಥಿತಿ ಅರಿವಾಗದೇ ಇ ಆದ್ರರಿಂದ ನಮ್ಮ "ಕೋರಿಕೆ 
ಆಶಯ ಈ ನಿಟ್ಟಿ ಗೆ ಇದೆ. ಅಮಾಯಕ ಅಬಲೆ ಯರ ಜಯಂ ಬಗ್ಗೆ 
ಚೆಲು ಟವಾಡದೇ ಅವರ ಕಲ ಸ್ಯಾಣದತ್ತ ಉಪಕ್ರಮವನು  ಆರಂಬಿಸ ಸಬೇಕೆಂಬು- 
ದಾಗಿದೆ. ಈ ಪ್ರತಿಭಟನಾ 5ಂಡದಲ್ಲಿ ಭಾಗವಹಿ ಚ ಎಲ್ಲರಿಗೂ ನಮ್ಮ 
ಸಂಘವು ವಂಚಿತ ಇಡೀ ದೇವದಾಸಿ ಮಹಿಳೆಯರ ಪರವಾಗಿ ಕೃ ತಜ್ಞ ತೆಗಳ ನ್ನು. 
ಅರ್ಪಿಸುತ್ತದೆ. 


ಜೆ 


ಕರ್ನಾಟಕ ಸರಕಾರದ ಮಹಿಳಾ ಮತ್ತು ಮಕ್ಕ ಳ ಕಲ್ಯಾಣ ಸ್ಯ 


ಧಾರವಾಡ ಹಾಗೂ ಕರ್ನಾಟಕ ವಿ ವಿಶ್ವವಿದ್ಯಾ ಯದ ಜಿ ಸಂಶೋಧ 


ಅಧ್ಯಯನ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಮಾರ್ಚ ೨೩-೨೪ ಫು 


(೧೬) 


ಜರುಗಿದ ರಾಜ್ಯಮಟ್ಟದ “ಮಹಿಳೆಯರ ಮೇಲಿನ ದೌರ್ಜನ್ಯಗಳು” ಎಂಬ 
ವಿಚಾರ ಸಂಕಿರಣದಲ್ಲಿ ಶ್ರೀ ವ್ರಿ. ಎಸ್‌. ಮನವಾಡೆ ಅವರು ಭಾಗವಹಿಸಿ 
ಪರಿಣಾಮಕಾರಿ ಚರ್ಚೆ.ನಡೆಸಿ ಅವುಗಳ ನಿವಾರಣೆಗಾಗಿ ಉಪಯುಕ್ತ ಸಲಹೆ- 
ಗಳನ್ನು ಮಂಡಿಸಿದರು. 


ಕೊಂಡು ಬರುತ್ತಿದ್ದರೂ ಸರಕಾರದ ಸಹಾಯ ಮರೀಚಿಕೆಯಾಗಿಯೇ ಉಳಿದಿದೆ 
ಎಂಬುದು . ಶೋಚನೀಯ, ಸರಕಾರದ ಕಾನೂನು ಕೇವಲ ಘೋಷಣೆ 
ಆಗಿಯೇ ಉಳಿದಿರುವದು ಈ ದಿಸೆಯಲ್ಲಿ ಕಾರ್ಯ ಮತ ನ 
ಸಾಧ್ಯವಾಗಿದೆ. 


ಒಂದು ಅತ್ಯುತ್ತಮ ಅನುಭವ. 


ಶ್ರೀ ಫಿಲಿಪ್‌ ಇ. ಬೆಟ್ಟಿ, ಅಮೇರಿಕಾ ಸರಕಾರದ ಗಣಕ ವಿಜ್ಞಾನಿ, 
ಇನರು ಸಂಘದ ಫಲಾನುಭನಿ ಮಗು ಲತಾ ಭೀಮಪ್ಪಾ ಕಾಂಬಳೆಯ 
ಪೋಷಕರು. ಎಪ್ರೀಲ ೨, ೧೯೯೦ ರಂದು ಸಂಘಕ್ಕೆ ಮತ್ತು ತ್ನು 
ಪೋಷಿತ ವಂಗುವಿನ ಮಂನೆಗೆ ಭೆಟ್ಟಿ ನೀಡಿದರು. 


೦5... 


(ಶ್ರೀ ಫಿಲಿಪ್‌ ಇ, ಬೆಟ್ಟಿ ಅವರ ಅಭಿಪ್ರಾಯದ ಕನ್ನಡ ಅನುವಾದ.) 


“ಅಥಣಿ ಮತ್ತು* ಮಗು ಲತಾಳ ಊರು ಮಲಾಬಾದ ಗಳು ನನಗೆ 
ಮರೆಯಲಾಗದ ಮತ್ತು ಆಸಕ್ತಿ ಕೆರಳಿಸುವಂತಹವು. ಸಿ.ಸಿ.ಎಫ್‌.ನ ಕಾರ್ಯ- 
ದಲ್ಲಿ ಭಾಗಿಯಾಗಿರುವವರನ್ನು 1 ಭಟ್ಟೆ ಆಗಿರುವದು ನನ್ನ ಭೆಟ್ಟಿಯ ಅತ್ಯಂತ 
ಮಹತ್ವದ ಘಳಿಗೆ ಮತ್ತು ನಾನು ನಿಜವಾದ ಮೈತ್ರಿ ತಿಯನ್ನು ಈ ಜನರಲ್ಲಿ 
ಕಂಡು ಅನುಭವಿಸಿದೆ. ಹಿರಿಯರೂ ಹಾಗೂ 4 ಸಗ ಈ ಜನ 
ಮುಕ್ತ, ಮುಗ್ಗ ಹಾಗೂ ಪರೋಪಕಾರಿಗಳು. ಸಿ. ಸಿ, ಎಫ್‌. ಸೂಲ 
(ಪ್ರೀ ಗೋಜೇರ ಶಿಶು ವಿಹಾರ ಹಾಗೂ ಸರದಾರ ಭಗತ್‌ ಸಿಂಗ್‌ ಜ್ಯೂ 

ಭಾವೆ ಕೃತಾ ಶಿಕ್ಷಣ ಶಾಲೆ) ಬಹಳೇ ಒಳ್ಳೆಯದಾಗಿದ್ರು ಪರಿಣಾಮಕಾರಿ 
ಚ ಇಲ್ಲಿ ನ ನೀಡಲಾಗುತ್ತಿದೆ. ಒಟ್ಟಿನ ಮೇಲೆ ಇದೊಂದು ಅತ್ಯುತ್ತಮ 
ಅನುಭವ” 


ವಿಮೋಚನಾ ಪ್ತ ಪ್ರಕಾಶನದ ಪ ಪ್ರಕಟಣೆಗಳು 


ಎಮೋಚನಾ ಜ್ಯೋತಿ 
ಮುಳ್ಳದಾರಿಯಲ್ಲಿ ಬಿರಿದ ಹೂಗಳು 


ದೇವದಾಸಿ ಪದ್ಧತಿ ವಿಮೋಚನೆ ಹಾಗೂ ಬಸವಣ್ಣ ನವರು 


ಗೌರವ ದರ್ಶನ (ಅಚ್ಚಿನಲ್ಲಿದೆ) 


ಸಾರ್ಥಕ ಸೇವೆಯ ಐದು ವರುಷಗಳು 


ದೇವದಾಸಿ ಪದ್ಧತಿಯನ್ನು ಆಚರಿಸುವದಂ, 
ಅದನ್ನು ಆಚರಿಸಲು ಪ್ರಜೋದಿಸುವದು 
ಕಾನೂನು ಬಾಹಿರ! 


